


ಡಾ. ಬಿ. ಎಸ್‌. ತಲ್ಪಾಡಿ 


ಜು 
ಫ್ರಿ 
ಸ 


ಕರ್ನಾಟಕ ಜಾನಪದ ಪರಿಷತ್ತು 
ನಂ. ೧, ಜಲದರ್ಶಿನಿ ಬಡಾವಣೆ 
ಎಂ. ಎಸ್‌. ರಾಮಯ್ಯ ಆಸ್ಪತ್ರೆ ಮಹಾದ್ವಾರದ ಹತ್ತಿರ, 
ನ್ಯೂ ಬಿ.ಇ.ಎಲ್‌. ರಸ್ತೆ, ಬೆಂಗಳೂರು-೫೬೦ ೦೫೪ 


BENJAMINE LUWIS RICE-A Pen Portrait- 
By Dr. B. S. Talwadi. Pulished by Karnataka Janapada 
Parishath. No. 1, Jaladarshini Layout, Near M. S. Ramaiah 
Hospital Gate, New BEL Road, Bangalore-560 054, 
Phone : 080-23605033. Janapada Loka : 7201143 


ಪ್ರಥಮ ಮುದ್ರಣ : ೨೦೦೮ ಪುಟಗಳು : ೩೨ 
ಪ್ರತಿಗಳು : ೨೦೦೦ 

ಬೆಲೆ : ರೂ. ೧೦ (ಹತ್ತು ರೂಪಾಯಿ) 
ಹಕ್ಕುಗಳು : ಲೇಖಕರಿಗೆ ಸೇರಿವೆ 
ಗ್ರಂಥ ಪ್ರಕಟಣಾ ಸಲಹಾ ಸಮಿತಿ 
ನಾಡೋಜ ಡಾ| ಜಿ. ನಾರಾಯಣ 

ಶ್ರೀ ಟಿ. ತಿಮ್ಮೇಗೌಡ 

ಶ್ರೀಮತಿ ಇಂದಿರಾ ಬಾಲಕೃಷ್ಣ 


ಶ್ರೀ ಗೊ. ರು. ಚನ್ನಬಸಪ್ಪ 
ನಾಡೋಜ ಡಾ| ಸಿದ್ಧಲಿಂಗಯ್ಯ 


() 
ಗೈ 
ಆ 
ಚ 


೨ 
೦ 
8 


ಲ್ಯ 


ಶ್ರಿ 
ಪ 
| 


AANA 
ಟ್ಟ 
ಲ್ಯ 
9 


ಡಾ। ಎಂ. ಎ. ಜಯಚಂದ್ರ ದಸ್ಯರು 

ಪ್ರೊ ಡಿ. ಲಿಂಗಯ್ಯ ಸಂಪಾದಕರು 

ಡಾ. ಚಕ್ಕರೆ ಶಿವಶಂಕರ್‌ ಕಾರ್ಯದರ್ಶಿ-ಸಂಚಾಲಕರು 
ಮುದ್ರಕರು : 


ಚಂದನ ಪ್ರಿಂಟರ್ಸ್‌ 

ನಂ. ೫೭, ವಿನಾಯಕ ಕಾಂಪ್ಲೆಕ್ಸ್‌ 

೮೦ ಅಡ ರಸ್ತೆ ೯ನೇ ಮೇನ್‌, ಶ್ರೀನಿವಾಸನಗರ 
ಬ್ಯಾಂಕ್‌ ಕಾಲೋನಿ, ಬೆಂಗಳೂರು-೫೬೦ ೦೫೦ 


ಅಧ್ಯಕ್ಷರ ಮಾತು 


ಕರ್ನಾಟಕ ಜಾನಪದ ಪರಿಷತ್ತಿನ ಹಲವು ಯೋಜನೆಗಳಲ್ಲಿ ಜನಪದ 
ಪುಸ್ತಕ ಪ್ರಕಟಣೆ ಒಂದು. ಇದರಲ್ಲಿ ವಿದ್ವತ್‌ ಗ್ರಂಥಗಳ ಪ್ರಕಟಣೆಗಳೇ 
ಹೆಚ್ಚು ಇವುಗಳ ಜೊತೆಗೆ "ಜನಪ್ರಿಯ ಜಾನಪದ ಪುಸಕ ಮಾಲೆಯನ್ನು 
ಪ್ರಾರಂಭಿಸಿದೆ. ಜಾನಪದವನ್ನು ಜನಸಾಮಾನ್ಯರಿಗೆ ತಲುಪಿಸುವುದು ಇದರ 
ಮುಖ್ಯ ಉದ್ದೇಶ. ಇದರಲ್ಲಿ ಜಾನಪದಕ್ಕೆ ದುಡಿದಿರುವ, ದುಡಿಯುತ್ತಿರುವ 
ಕಲಾವಿದರು, ಕಲೆಗಳು, ಸಂಗ್ರಾಹಕರು. ವಿದ್ವಾಂಸರು, ಸ್ವಾರಸ್ಕಕರವಾದ 
ಉಪಯುಕ್ತವಾದ ಜನಪದ ಗೀತ ಸಾಹಿತ್ಯದ ಸೋದಾಹರಣ ವ್ಯಾಖ್ಯಾನ- 
ಮೊದಲಾದ ವಿಷಯಗಳಿಗೆ ಸಂಬಂಸಿದಂತೆ. ನಾಡಿನ ಪ ಪ್ರಸಿದ್ಧ. ಸಾಹಿತಿ 
ಸಂಶೋಧಕರಿಂದ ಕಿರುಗ್ರಂಥಗಳನ್ನು ಬರೆಯಿಸಿ, ಪ್ರಕಟಿಸಿ, ಕೇಪು ಹತ್ತು 
ರೂಪಾಯಿ ಬೆಲೆಗೆ ಒದಗಿಸಲು ಯೋಜಿಸಿದೆ.. ಕಡಿಮೆ ಅವಧಿಯಲ್ಲಿ 
ಓದಿಕೊಳ್ಳಬಹುದಾದ ಈ ಗ್ರಂಥಗಳು ಹಲವು ಮಾಹಿತಿಗಳನ್ನು 
ಸಂಕ್ಷಿಪ್ತವಾಗಿ ತಿಳಿಯಪಡಿಸುತ್ತವೆ. 

ಈ ಜನಪ್ರಿಯ ಪುಸ್ತಕ ಮಾಲೆಗೆ ಖ್ಯಾತ ಲೇಖಕರಾದ ಡಾ. ಬಿ. 
ಎಸ್‌. ತಲ್ವಾಡಿ ಅವರು ಬಿ. ಎಲ್‌. ರೈಸ್‌ ಅವರನ್ನು ಕುರಿತ 
ಕಿರುಹೊತ್ತಿಗೆಯನ್ನು ಬರೆದುಕೊಟ್ಟಿದ್ದಾರೆ. ಲೇಖಕರಿಗೂ ಗ್ರಂಥ ಪ್ರಕಟನಾ 
ಸಮಿತಿಯ ಸದಸ ರಿಗೂ ಕೃತಜ್ಞತೆಗಳನ್ನು ಅರ್ಪಿಸಿ, ಸಹೃದಯರು ಈ 
ಪುಸ್ತಕವನ್ನು ಸ್ವಾಗತಿಸಬೇಕೆ೦ದು ಕೇಳಿಕೊಳ್ಳುತ್ತೇನೆ. 


ಜಿ. ನಾರಾಯಣ 
೩೦-೭-೨೦೦೮ ಅಧ್ಯಕ್ಷರು 
ಬೆಂಗಳೂರು ಕರ್ನಾಟಕ ಜಾನಪದ ಪರಿಷತ್ತು 


ಬಿ. ಎಲ್‌. ರೈಸ್‌ 


Benjamine Luwis Rice 


ಕನ್ನಡ ನಾಡಿನಲ್ಲಿ ಸಾವಿರಾರು ಶಾಸನಗಳು ಅನಾಥವಾಗಿ . 
ಅಜ್ಜಾತವಾಗಿ, ಹೇಳಹೆಸರಿಲ್ಲದಂತೆ ಇದ್ದ ಕಾಲದಲ್ಲಿ ಅವುಗಳ 
ಅನ್ವೇಷಣೆ ಮತ್ತು ಅಧ್ಯ 'ಯನಕ್ಕೆ ತೊಡಗಿ ನಿಷ್ಠೆಯಿ೦ದ 
ಕೆಲಸ ಮಾಡಿದವರೂ ಪಾಶ್ಚಾತ್ಯ ವಿದ್ವಾಂಸರೇ. ಕನ್ನಡ ನಾಡಿನ 
ಶಿಲಾಶಾಸನಗಳ ದುಸ್ಥಿತಿಯನ್ನು ಆಲೂರು ವೆಂಟರಾಯಿರು ಕಣ್ಣಿಗೆ 
ಕಟ್ಟುವಂತೆ ಹೀಗೆ ವರ್ಣಿಸಿದ್ದಾರೆ : 


“ಕರ್ನಾಟಕದಲ್ಲಿ ದೊರಯುವಷ್ಟು ಶಿಲಾಲಿಪಿಗಳು ಬೇರೆ ಯಾವ 
ಕಡೆಗೂ ದೊರೆಯುವುದಿಲ್ಲ. ಇಲ್ಲಿ ಕಲ್ಲುಗುಡಿಯಿಲ್ಲದ ಊರಿಲ್ಲ, ಶಿಲಾ 
ಲಿಪಿಯಿಲ್ಲದ ಗುಡಿಯಿಲ್ಲ. "ನಮ್ಮ "ಅರಸರ ಔದಾರ್ಯವನ್ನೂ ದಾನ” 
ಶೌಂಡತ್ತವನ್ನೂ ಹೊಗಳದ ಶಿಲಾಲಿಪಿಯಿಲ್ಲ. ನಮ್ಮ ಸುದ ವದಿಂದ 
ಮೈಸೂರು ಸರಕಾರದವರು ಮೂಲೆಕೊಂಪೆಗಳನ್ನು "ಹ ಸಡುಕಿಸಿ 
ಸಾವಿರಾರು ಶಿಲಾಲಿಪಿ ಮತ್ತು ತಾಮ್ರ ಶಾಸ ಸನಗಳನ್ನು ಅಚ್ಚು 
ಹಾಕಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿಯೂ ಕನಿಷ್ಠ ಏಳೆಂಟು ಸಾವಿರೆ 
ಶಿಲಾಲೇಖೆನಗಳು ಸಿಕ್ಕಬಹುದು a ಅವುಗಳ (ದುಸ್ಲಿತಿ ಹೇಳತೀರದು). 
ಕೆಲವರು ಅವುಗಳ ಬೀಲೆ ಎಣ್ಣೆ ಸುರಿದಿದ್ದಾರೆ. ಮತ್ತೆ ಕೆಲವರು 
ಬಣ್ಣ ಬಳಿದಿದ್ದಾರೆ. ಬೇರೆ ಕೆಲವು ಹುಡುಗರು ಸಭಾವಾನೆಗುಣವಾಗಿ 
ಮನಬಂದಂತೆ" ಕೊಡವಿದ್ದಾರೆ. ಅವುಗಳ ಮಹತ್ವವನ್ನರಿತವರಾದ 
ಎಲಿಯೆಟ್‌, ಫ್ಲೀಟ್‌, ರೈಸ್‌ -ಇವರಂಥ ಯುರೋಖಯ ಬಂಧುಗಳು 
ಮಾತ್ರ ಸಾವಿರಾರು ಕ್ರಾಸ ಸನಗಳನ್ನು ಶ್ರಮಪಟ್ಟು ಉದ್ದರಿಸಿದ್ದಾರೆ. 
ತೀರಿತು! ಮಿಕ್ಕವುಗಳೆಲ್ಲ ಹಾಗೇ `ಮಣ್ಣುಮುಕ್ಕುತಿ ಬಿದ್ದು 
ಕೊಂಡಿವೆ... ಅನೆಕ ಶಿಲಾಲಿಪಿಗಳು ತಿಪ್ಪೆಯಲ್ಲಿ ಹೊರಳಾಡುವುದನ್ನೂ 
ಬಾವಿಗಳಿಗೆ ಪಾವಟೆಗೆಗಳಾಗಿ ಬಿದ್ದಿರುವೈದನ್ನೂ ಗುಡಿಗುಂಡಾರಗಳಿಗೆ 
ತೊಲೆ ಜಂತಿಗಳಾಗಿರುವುದನ್ನೂ ಕಣ್ಣಾರೆ ಕಂಡಿದ್ದೇನೆ.” (ಕರ್ನಾಟಕ 


ಜಿ. ಎಲ್‌. ರೈಸ್‌ ೫ 


ಗತವೆ ೈಭವ). ಇಂದಿಗೂ ಈ ಸಿತಿ ಬದಲಾದಂತಿಲ್ಲ. ಸರಕಾರ ಮತ್ತು 
ಅಭಿರುಚಿಯುಳ್ಳ ವಿದ್ವಾಂಸರು” ಈ ದಿಕ್ಕಿನಲ್ಲಿ ಕೆಲಸಮಾಡುತ್ತಿದ್ದಾರೆ: 
ಬಿ.ಎಲ್‌. ರೈಸ್‌ ಈ 'ದಿಕ್ಕನಲ್ಲಿ ಅಪಾರ ಸೇವೆಮಾಡಿ 'ಪ್ರಾಥಃ 
ಸ್ಮರಣೇಯರಾಗಿದ್ದಾರೆ. 


ಪುರಾತನ ಮಾಹಿತಿಯನ್ನೂ ಶಾಸನಗಳ ಮಹತ್ವವನ್ನೂ 
ಕಂಡುಹಿಡಿದು ನಮಗೆ ನಿಷ ಹವಾಸಿ ಒದಗಿಸಿಕೊಟ್ಟ ಬೆಂಜಮಿನ್‌ 
ಲೂವಿಸ್‌ ರೈಸರು ಹುಟ್ಟಿದ್ದು, ಬೆಳೆದದ್ದು ಮತ್ತು ಸೇವೆಮಾಡಿದ್ದು 
ಕನ್ನಡ ನಾಡಿನಲ್ಲಿಯೇ “ಎಂದರೆ ನಿಮಗೆ ಅಚ್ಚರಿಯಾಗಬಹುದು. 
ಆದರೆ ಇದು ಸತ್ಯವಾದ ಸಂಗತಿ. 


ರೈಸ ಸ್‌ರ ಸ ಬೆಂಜಮಿನ್‌ ಹೋಲ್ಡ್‌ ರೈಸ್‌. ಇವರು ಲಂಡನ್‌ 
ಮಿಷನ್‌ನ ಮಿಷರಿಯಾಗಿ ಕರ್ನಾಟಕಕ್ಕೆ 2 ಬೆ೦ಗಳೂರಿನಲ್ಲಿ 
ನೆಲೆಸಿದ್ದರು (೧೮೩೭). ಲಂಡನ್‌ ಮಿಷನ್‌ ಪ್ರೊಟೆಸ್ಟಂಟ್‌ ಕ್ರೈಸ್ತರ 
ಒಂದು "ಸಂಸೆ. ಬೆಂಗಳೂರಿನ ಈಗಿನ ಸೈಂಟ್‌ ಮಾರ್ಕ್‌ ಕೆಥೆಡೆಲ್‌ನ 
ಹತ್ತಿರ ಮನೆಮಾಡಿಕೊಂಡು ಕನ್ನಡವನ್ನು ಕಲಿತು ಪ್ರವಚನ 
ಮಾಡುತ್ತಿದ್ದರು. ಸಂತೆ, ಜಾತ್ರೆಗಳಿಗೆ ಹೋಗಿ ಪ್ರಬೋಧನೆ 
ಮಾಡುತ್ತದ್ದರು. ತಿದ್ದಿ ತೀಡಿದ ಕನ್ನ! 'ಡದಲ್ಲಿ ಅವರು ದಾಸರ ಪದಗಳ 
ಧಾಟಿಯಲ್ಲೆ ಕೆಲವು “ಕೀರ್ತನೆಗಳನ್ನೂ ರಚಿಸಿದರು. 


ತೆಲಗು ಭಾಷಾ ಪಂಡಿತರೂ ಆಗಿದ್ದ ಬೆಂಜಮಿನ್‌ ಹೋಲ್ಟ್‌ 
ರೈಸ್‌ ಕ ಸೃಸಭರ್ಮದ ಜೊತೆಗೆ ಕನಡ ಭಾಷೆ ಹಾಗೂ ಸಾಹಿತ ವನ” 
ಅಬ್ಯಾಸ ಮಾಡಿದ್ದರು. ಹಳೆಯ ಒಡಂಬಡಿಕೆ (014 
Testament)ನ್ನು ಸರಳಗನ್ನಡದಲ್ಲಿ ರಚಿಸಿದ್ದಲ್ಲದೆ, ಮೋಸೆಯ 
ಧರ್ಮಶಾಸ್ತ್ರದಲ್ಲಿ ಆದಿಕಾಂಡ (೧೯೬ ೦೮) "ನೋಸೆಯ "ಧರ್ಮಶಾಸದಲ್ಲಿ 
ಯಾತಾಕ್‌ರಿಡ' (೧೯೦೯) ಎಂಬ ಎರಡು ಗ್ರಂಥಗಳನ್ನು ಕನ್ನ ಡೆದಲ್ಲಿ 
ಬರೆದಿದ್ದಾರೆ. ಇವರು ೧೯೧೫ ರಲ್ಲಿ “ಎ ಹಿಸ್ಟರಿ ಆಪ್‌ ಕೆನರೀಸ್‌ 
ಲಿಟರೇಚರ್‌” ಎಂಬ ಗ್ರಂಥವನ್ನು ಇಂಗ್ಲಿಷಿನಲ್ಲಿ" ಬರೆದಿದ್ದಾರೆ. ಇದು 
ಇಂಗ್ಲಿಷ್‌ ಭಾಷೆಯಲ್ಲಿ ಪ್ರಕಟವಾದ ಮೊದಲ ಕನ್ನಡ ಸಾಹಿತ್ಯ ಚರಿತ್ರೆ. 


೬ ಬಿ. ಎಲ್‌. ರೈಸ್‌ 


ಐತಿಹಾಸಿಕ ಮಹತ್ವವುಳ್ಳ ಈ ಗ್ರಂಥದಲ್ಲಿ ಜೈನ, ವೀರಶೈವ, ವೈಷ್ಣವ, 
ಆಧುನಿಕ ಎಂಬ ನಾಲ್ಕು ವಿಭಾಗಗಳಲ್ಲಿ ಕನ್ನಡ ಸಾಹಿತ್ಯದ ಮ 
ಸ್ಥೂಲ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. 


ಇವರು ೧೯೧೨ ರಲ್ಲಿ ಲಂಡನ್‌ ಮಿಷನ್‌ ಸಂಸ್ಥೆಯ 
ಹೆಸರಿನಲ್ಲಿದ್ದ ಪ್ರಾರ್ಥನಾಮಂದಿರವನ್ನು ೧೯೧೭ರಲ್ಲಿ ಜ್‌ 
ಮಾಡಿದರು. ೧೮೨೨ ರಲ್ಲಿ ಲಂಡನ್‌ ಮಿಷನ್‌ ಸಂಸ್ಥೆ 
ಬೆಂಗಳೂರಿನಲ್ಲಿ ಸ್ಥಾಪನೆಯಾದಾಗ ಇದರಲ್ಲಿ ಕನ್ನಡ ಹುತ್ತ 
ಆರಾಧನೆ ನಡೆಸುತ್ತಿದ್ದರು. ೧೮೩೭ ರಲ್ಲಿ ಇದು "ಬೆಂಗಳೂರಿನ ಅವೆನ್ಯೂ 
ರಸ್ತೆ ಯಲ್ಲಿ “ರೈಸ್‌ ಮೆಮೋರಿಯಲ್‌ ಚರ್ಚ್‌?” ಎಂದ 
ಕರೆಸಿಕೊಂಡಿತು. 


ಎಲ್‌, ರೈಸರ ಧರ್ಮಪತ್ನ್ತಿಯೂ ಸಹ ಕನ್ನ! ಡವನ್ನು ಕಲಿತು, 
ಬಡ ಹೆಣ್ಣುಮಕ್ಕಳ ಪ ಪ್ರಾಥಮಿಕ ಶಾಲೆಯನು ನೋಡಿಕೊಳ್ಳುತ್ತಿದ್ದರು. 
ಕನ್ನಡದ ಗೀತೆಗಳನ್ನು. ಮಕ್ಕಳಿಗೆ ಕಲಿಸಿಕೊಡುತ್ತಿದ್ದರು. ಕನ್ನಡ 
ವಾತಾವರಣವನ್ನು ತರಲು ಬಟ್ಟಾರೆ ಆಕೆ ಶ್ರಮಿಸುತ್ತಿದ್ದರು. 


ಇಂಥ ತಂದೆ-ತಾಯಿಯರ ಚೊಚ್ಚಲು ಮಗನಾಗಿ ನಮ್ಮ 
ಕಥಾನಾಯಕ ಬಿ. ಎಲ್‌. ರೈಸ್‌ ಫಯ ಜುಲೈ ದಿ೮೩೭ ರಲ್ಲಿ ಜನಿಸಿದರು: 
ಮಗುವಿಗೆ ಲೂಯಿ ಎ ಸಾಮಿಕರಣ ಮಾಡಲಾಯಿತು. ಮುಂದೆ 
ಆತ ತಂದೆ-ತಾಯಿಯರ ಜೊತೆ ಕನ್ನಡದ ಪರಿಸರದಲ್ಲಿ ಬೆಳೆದು, 
ಬೆ೦ಗಳೂರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದರು. 


ರೈಸ್‌ ತನ್ನ ಹೆಚ್ಚಿನ ವಿದ್ಯಾಭ್ಯಾಸ ಸಕ್ಕೆಂದು, ೧೮೪೮ ರಲ್ಲಿ 
ಇಂಗ್ಲೆಂಡಿಗೆ ಹೋದರು. ಜಲ್ಲಿ ಆತ" ಬಿ. ಟ್ರ ಓರೆಗೆ ಕಲಿತು, ಕೆಲಕಾಲ 
ಇಂಗ್ಲೆಂಡಿನಲ್ಲಿಯೇ ಉದೊ ೀಗದಲ್ಲಿದ್ದರು. ಆದರೆ ಆತ ತಂದೆಯಂತೆ 
ಮಿಷನರಿ ಆಗಲಿಲ್ಲ ಅಪ್ಪೆ ಇತ್ರ ಬೆಂಗಳೂರಿನಲ್ಲಿ ಸೆಂಟ್ರಲ್‌ ಹೈಸ್ಕೂಲ್‌ 
ಆರಂಭವಾಗಿತ್ತು (೧೮೫೮). “ಅದಕ್ಕೆ ಬಿ. ಎಲ್‌. ರೈಸರನ್ನು ಪಿನಿಪಾಲ್‌ 
ಹುದ್ದೆಗೆ ಇಂಗ್ಲೆಂಡಿನಿಂದ ಕರೆಸಲಾಯಿತು. ಜೂ ರೈಸ್‌ `ಔಲಂಒಂ 


ಬಿ. ಎಲ್‌. ರೈಸ್‌ ೭ 


ರಲ್ಲಿ ಬೆಂಗಳೂರಿಗೆ ಬಂದು ಆ ಹುದ್ದೆಯನ್ನು ಅಲಂಕರಿಸಿದರು. 


ಆರಂಭದಲ್ಲಿ ಅವರು ಕನ್ನಡ ಹೈಯರ್‌ ಸೆಕೆಂಡರಿ ಪರೀಕ್ಷೆ 
ಬರೆದು ಪಾಸಾದರು. ಮತ್ತು ಸಂದಾನ ಪರೀಕ್ಷೆಯಲ್ಲಿಯೂ 
ತೇರ್ಗಡೆಯಾದರು. ಸಂಸ ್ಲೈತವನ್ನೂ ಅಭ್ಯಾಸಮಾಡಿದರು. 


ಲೂಯಿ ರೈಸರು ಹ ವರ್ಷಕಾಲ ಕೆಲಸಮಾಡಿದ ಮೇಲೆ 
ಅವರನ್ನು ಮೈಸೂರು- ಕೊಡಗುಗಳ ಶಾಲಾ ಇನ್‌ಸ್ಪೆಕ್ಟರ್‌ ಆಗಿ 
ನೇಮಿಸಲಾಯಿತು. ಇದರಿಂದಾಗಿ ಅವರಿಗೆ ಮೈಸೂರು ಮತ್ತು 
ಕೊಡಗಿನ ಊರುಗಳಲ್ಲಿ ಸುತ್ತಾಡುವ ಆರಾ ತನಗೆ ತಾನೇ 
ಒದಗಿಬಂದಿತು. ಈ ಸಂಚಾರ ಕಾಲದಲ್ಲಿ ಶಿಲಾಶಾಸನಗಳು, ಕನ್ನಡ 
ಸಂಸ್ಕೃತ ಭಾಷೆಗಳಲ್ಲಿನ ಹಸ್ತಪ್ರತಿಗಳು "ಹಾಗೂ ಇತರ ಪುರಾತನ 
ವಸ್ತುಗಳು ಅವರಿಗೆ "ಪರಿಚಯವಾಗಿ, ಪರೋಕ್ಷವಾಗಿ ಅವರನ್ನು ಆ 
ಕೆಲಸಕ್ಕೆ ತೊಡಗುವಂತೆ ಪ್ರೇರೇಪಿಸಿತು. 


ಮೂರು ವರ್ಷಗಳ ನಂತರ ಶಿಕ್ಷಣಾಧಿಕಾರಿ (ಡೈ ರೆಕ್ಟರ್‌)ಯಾಗಿ 
ಬಡ್ತಿ ದೊರೆಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಸುಧಾರಣೆಗಳನ್ನು 
ಮಾಡುವುದರ ಜೊತೆಗೆ ಶಿಲಾಶಾಸನಗಳನ್ನು ಕಂಡುಹಿಡಿದು ಅಧ್ಯಯನ 
ಮಾಡುತ್ತಿದ್ದರು. ಏಳೆಂಟು ವರ್ಷ ಈ ಕಾರ್ಯವನ್ನು ಮಾಡಿ 
ಜನಮನ್ನಣೆ ಗಳಿಸಿದರು. ಅನಂತರ ರಜೆಯ ಮೇಲೆ ಇಂಗ್ಲೆಂಡಿಗೆ 
ಹೋಗಿ, “ತಂದೆ-ತಾಯಿಯರ ಅನುಪಸ್ಥಿತಿಯಲ್ಲಿ ಮದುವೆಯಾಗಿ 
(೧೮೬೮) ಭಾರತಕ್ಕೆ ಮರಳಿಬಂದರು. “೧೮೭೪ ರಲ್ಲಿ ಅವರನ್ನು 
ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಯಿತು. ಶಿಕ್ಷಣ 
ಕ್ಷೇತ್ರದಲ್ಲಿ ಇದು ಅತ್ಯಂತ ಹಿರಿಯ ಹುದ್ದೆ. 


ಅಂದು ಕೇಂದ್ರ ಸರ್ಕಾರದ ಶಿಕ್ಷಣ ಖಾತೆಂತು 
ಕಾರ್ಯದರ್ಶಿಯಾಗಿದ್ದ ಡಬ್ಬೂ. ಡಬ್ಬೂ. ಹಂಟರ್‌ ಎಂಬವನು, 
ಲೂಯಿ ರೈಸರ ಕಾರ್ಯವೆ ೈಖರಿಯನ್ನು ತಿಳಿದು, ಶೈಕ್ಷಣಿಕ ಸುಧಾರಣಾ 
ಕಮಿಷನ್ನಿನೆ ಕಾರ್ಯದರ್ಶಿಯನ್ನಾಗಿ ಆತಿ ನೇಮಿಸಿಕೆನಂಡನು. ೧೮೮೨ 


೮ ಬಿ. ಎಲ್‌. ರೈಸ್‌ 


ರಲ್ಲಿ ರೈಸರು ಆ ಜವಾಬ್ದಾರಿಯನ್ನು ನಿರ್ವಹಿಸಿ, ಅಮೂಲ್ಯವಾದ 
ವರದಿಯನ್ನು ಒಪ್ಪಿಸಿದರು. ಮುಂದೆ ಮೈಸೂರು ಸಂಸ್ಥಾನದ 
ಜನಗಣತಿಯ ಮುಖ್ಯಾಧಿಕಾರಿಯಾಗಿ (ದ೮೮೧) ವ್ಯವಸ್ಥಿತ 
ವರದಿಯನ್ನು ಹೊರತಂದರು (೧೮೮೪). ಪೊಲೀಸ್‌ ಖಾತೆಯ 
ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ ಲೂಯಿ ರೈಸರಿಗೆ 
ಬ್ರಿಟಿಷ್‌ ಸರ್ಕಾರ ಸಿ.ಐ.ಇ. (ಕಂಪ್ಯಾನಿಯನ್‌ ಆಫ್‌ ದಿ ಆರ್ಡರ್‌ 
ಆಫ್‌ ದಿ ಇಂಡಿಯನ್‌ ಎಂಪಾಯರ್‌) ಎ೦ಬ ಪದವಿಯನ್ನು ನೀಡಿ 
ಗೌರವಿಸಿತು. 


೧೮೮೪ ರೈಸರ ಜೀವನದಲ್ಲಿ ಮಹತ್ವದ ವರ್ಷ. ಹಳಗನ್ನ! ಡದ 
ಗ್ರಂಥಗಳ ಸಂಪಾನೆಯ ಕೆಲಸ ಆರಂಭವಾದೆದ್ದು ಇದೇ ವರ್ಷದಿಂದ. 
ಅಲ್ಲದೆ ಮೈಸೂರು ಸರ್ಕಾರವು ಪುರಾತತ ಇಲಾಖೆಯನ್ನು 
ಆರಂಭಿಸಿತು ಪುರಾತನ ವಸ್ತುಗಳನ್ನು, ಹಳೆಯ ಅವಶೇಷಗಳನ್ನು 
ಕಂಡುಹಿಡಿಯುವುದು, ಅವುಗಳನ್ನು ಪ್ರಕಟಿಸುವುದು; ಸಂರಕ್ಷಿಸುವುದು 
ಈ ಇಲಾಖೆಯ ಪ್ರಮುಖ ಕೆಲಸ. ಇವನ್ನು ಅಧಿಕೃತವಾಗಿ ಇಾಪಿಸಿದ 
ಕೀರ್ತಿ ಅಂದಿನ "ದಿವಾನರಾಗಿದ್ದ ಸರ್‌. ಡ್ಯ ಶೇಷಾದ್ರಿ ಅಯ್ಯರ್‌ಗೆ 
ಸಲ್ಲಬೇಕು. ದಿವಾನರಲ್ಲಿ ಈ ವಿಚಾರವಾಗಿ ಆಸಕ್ತಿ ಕೆರಳುವಂತೆ 
ಮಾಡಿದವರು ಬಿ. ಎಲ್‌. ರೈ ಸರೇ. ರೈಸರನ್ನು ಪೊಲೇಸ್‌ ಖಾತೆಯ 
ಕೆಲಸದಿಂದ ಬಿಡುಗಡೆ ಮಾಡಿ, ಶಿಕ್ಷಣ ರಾಖಿಯ ಕಾರ್ಯದರ್ಶಿತ್ವದ 
ಜೊತೆಗೆ ಪುರಾತತ್ವ ಶಾಖೆಯ ಕೆಲಸವನ್ನು ಅವರಿಗೆ ವಹಿಸ ಲಾಯಿತು. 
ಆ ವೇಳಗೆ ಶಿಕ್ಷಣ ಕೇತ್ರದಲ್ಲಿ ಪ್ರಸಿದ್ಧಿ ಪಡೆದಿದ್ದ ರೈಸರನ್ನು ಮದ್ರಾಸು 
ವಿಶ್ವವಿದ್ಯಾಲಯ ಗೌರವ ಡಾಕರೇಟ್‌ ಪದವಿ ಕೊಟ್ಟು ಸನ್ಮಾನಿಸಿತು 
(೧ಬಿ. 


ಪುರಾತತ್ವ ಶಾಖೆಯ ಕೆಲಸದ ಅಗಾಧತೆಯ ಅರಿವು ಅವರಿಗೆ 
ಕ್ರಮೇಣ ಉಂಟಾಯಿತು. ೧೮೯೦ ರಲ್ಲಿ ಇಲಾಖೆಂತು 
ಪೂರ್ಣಾಧಿಕಾರಿಯಾಗಿ ರೈಸ ಸರು ಜವಾಬ್ದಾರಿ "ವಹಿಸಿಕೊಂಡಾಗ 
ಅವರಿಗೆ ೫೩ ವರ್ಷ ವಯಸ್ಸು. ಶಾಸನಗಳ ಶೋಧ ಕಾರ್ಯದಲ್ಲಿ 


ಜಿ. ಎಲ್‌. ರೈಸ್‌ ೯ 


೧೪ ವರ್ಷಗಳ ಕಾಲ ಕಳೆದರು. ತಮ್ಮ ೭೦ನೇ ವಯಸಿಗೆ ನಿವೃತ್ತರಾದ 
ಬಿ ಬಿಲ್‌, ರೈಸರು, ಇಂಗ್ಲೆಂಡಿಗೆ “ಹೋಗಿ ಹ್ಯಾರೋ ಪಟ್ಟಣದ 

ಉಪನಗರದಂತಿದ್ದ ಹ್ಯಾರೋ- -ಆನ್‌-ದಿ-ಇಲ್‌ ಎಂಬಲ್ಲಿ ನೆಲೆಸಿದರು. 
ಆ ವೇಳೆಗೆ ಅವರಿಗೆ ಅರು ಜನ ಗಂಡು ಮಕ್ಕಳು ಹಾಗೂ ನಾಲ್ವರು 
ಹೆಣ್ಣುಮಕ್ಕಳಿದ್ಳು : ತುಂಬು ಸಂಸಾರ ಅವರದಾಗಿತ್ತು. ಮೊಮ್ಮಕ್ಕಳೂ 
ಬಹುಮಂದಿ ಇದ್ದರು. ಇಂಗ್ಲೆಂಡಿನಲ್ಲಿದ್ದುಕೊಂಡು." “ಆಹಾ! ಕನ್ನಡ 
ಎಷ್ಟು ಇಂಪು! ಎಷು ಮದುರ!” "ಎಂದು ಉದ್ಗಾರ ಯತ್ತ 
೮೯“ವರ್ಷದ ತುಂಬು ಜೀವನ ನಡೆಸಿ ಬಿ. ಎಲ್‌. "ಕೈಸರು ಜುಲೈ, 
೧೦, ೧೯೨೭ ರಂದು ಈ ಲೋಕವನ್ನು ಬಿಟ್ಟು ಶಾಶ್ವತವಾದ ಮನೆಗೆ 
ತೆರಳಿದರು. 


ರೈಸರ ಕನ್ನಡ ಪ್ರೀತಿ : ಮನೆಯಲ್ಲಿ ತಂದೆ-ತಾಯಿಯರ ಜೊತೆ 
ಕನ್ನಡದಲ್ಲೆ ಮಾತನಾಡುತ್ತಿದ್ದ ಬಿ. ಎಲ್‌. ರೈಸ್‌, ಕನ್ನಡದ ಬಗ್ಗೆ 
ಅಪಾರ ಪ್ರೀತಿಯನ್ನು ಇರಿಸಿಕೊಂಡಿದ್ದರು. ಅದಕ್ಕೆ ಒಂದು ನಿದರ್ಶನ 
ಇಲ್ಲಿದೆ : "ಕ್ರಿಶ. ೧೮೨೪ನೇ ವರ್ಷ ಇಂಗ್ಲೆಂಡಿನಲ್ಲಿ ಕಾಮನ್‌ವೆಲ್ತ್‌ 
ರಾಷ್ಟ್ರಗಳ 'ವಸ್ತುಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಅಲ್ಲಿ ಬ್ರಿಟಿಷ್‌ 
ಆಧಿಪತ್ನದ ಎಲ್ಲ ರಾಷ್ಟಗಳೂ ಭಾಗವಹಿಸಿದ್ದವು. ಮೈಸೂರು 
ಸಂಸ್ಥಾನದ ಗಂಧದ ವಸ್ತುಗಳು, ರೇ ಷೆ ಬಟ್ಟೆಗಳು, ಪತರ ಕಲಾಕೃ ತಿಗಳ 
ಪ್ರದರ್ಶನವೂ ಇತ್ತು ಅದನ್ನು ಪರಿಚಯಿಸಲು ಎಸ್‌. ಜಿ. ಶಾಸ್ತ್ರಿಗಳನ್ನು 
ನೇಮಿಸಲಾಗಿತ್ತು “ಮೈಸೂರು ಸೋಪು ಕಾರ್ಪಾನೆಯಲ್ಲಿ “ದೂಡ್ಡ 
ಉದ್ಯೊ ಗದಲ್ಲಿದ್ದ ಶಾಸಿಗಳು, ಮಳಿಗೆಗೆ ಬಂದ ಹಣ್ಣುಹಣ್ಣು ಮುದುಕ 
ಭಿ ವೆಲ್‌. ರೈಸರನ್ನ್‌ ಕಂಡು ಇಂಗ್ಲಿಷ್‌ನಲ್ಲಿ "ಮಾತನಾಡಲು 
ತೊಡಗಿದರಂತೆ. ಆಗ ರೈಸ್‌ ಸಾಹೇಬರು, “ಅಯ್ಯಾ ಕನ್ನ! ಡದಲ್ಲೇ 
ಮಾತನಾಡೋಣವೇ? ಮುದ್ದಾದ ಕನ್ನಡ ಕಿವಿಯ ಮೀರೆ “ಬೀಳದೆ 
ತುಂಬಾ ದಿನಗಳಾದವು!” ಎಂದೆರಂತೆ. ನ್ನಡ ಮಾತೃಭಾಷೆಯಲ್ಲದ- 
ಇಂಗ್ಲಿಷ್‌ ಮಾತೃಭಾಷೆಯ ವಿದ್ವಾಂಸ ಸಂಶೋ ಧಕರೊಬ್ಬರು 
ಕನ್ನ ಡಿಗರಿಗೆ ಹೇಳಿದ ಮಾತಿದು; ಸೋಜಿಗವಲ್ಲವೆ! 


೧೦ ಬಿ. ಎಲ್‌. ರೈಸ್‌ 


ಮಹಾಕವಿ ಪಂಪನ ದರ್ಶನ ಪ್ರಾಪ್ತಿ : ಬಿ. ಎಲ್‌. ರೈಸರು 
ಶಿಕ್ಷಣ, ಇತಿಹಾಸ ಮತ್ತು ಸಾಹಿತ ಈ ಮೂರು ಕ್ರೇ ತದಲ್ಲಿ 
ದುಡಿದವರು. ಸ ಸುಮಾರು ೩೮ ವರ್ಷಗಳವರೆಗೆ ಮೈಸೂರು ಸರಿಸ್ಥಾನದ 
ಶಿಕ್ಷಣ ಸೂತ್ರಗಳನ್ನು ನಿರ್ವಹಿಸಿ ಅಮೂಲ್ಯ ಸವ ಸಲ್ಲಿಸಿದ್ದಾರೆ. 
ಇತಿಹಾಸದಲ್ಲಿ ಅತಿ "ದೊಡ್ಡ ಹೆಸರು. ಹಾಗೆಂದು ಸ ಸಾಹಿತ್ಯ ಕ್ಷೆ 'ಕೇತ್ರದಲ್ಲಿ 
ಅವರು ದುಡಿಯಲಿಲ್ಲವೆಂದಲ್ಲ. ಕನ್ನಡ ಗ್ರಂಥಗಳನ್ನು ಬರೆಯಲಿಲ್ಲ. 
ಕಥೆ, ಕವಿತೆಗಳನ್ನು "`ರಚಿಸಲಿಲ್ಲ. `ದಕೆ ಪ್ರಾಚೀನೆ ಕೃತಿಗಳನ್ನು 
ಕಂಡುಹಿಡಿದು, ಅವ್ರಿಗಳಲ್ಲಿ ಮುಖ್ಯವಾದವುಗಳನ್ನು ಪ್ರಕಟಿಸಿದರು. 
ನಮಗೆ ಇಂದು ನೂರಾರು 'ಹಳಿಗನ್ನಡ ಕಾವ್ಯಗಳು ಮುದಿತ ರೂಪದಲ್ಲಿ 
ದೊರೆಯುತ್ತವೆ. ಪ ಪಸಿದ ಕೃತಿಗಳಾಗಲಿ, ಕವಿಗಳಾಗಲಿ `ನಮಗೆ ೧೦೦ 
ವರ್ಷಗಳ ಡಂ ೪ದಿರಲಿಲ್ಲ. ಆದಿಕವಿ ಪಂಪನೇ ನಮಗೆ 
ಅಪರಿಚಿತನಾಗಿದ್ದ. ಅಂಥ ಮಹಾಕವಿಯನ್ನು (Pampa for 
all times) ಎ೦ದು ಬರೆದು ಕನ್ನಡ ಜನತೆಗೆ ದರ್ಶನ ಮಾಡಿಸಿದವರು 
ರೈ ಸರೇ. ಪಂಪನ ಹೆಸರನ್ನು ಇಟ್ಟುಕೊಂಡು ಅಭಿನವ ಪಂಪ ಎನಿಸಿದ್ದ 
ನುಚಂದ್ರನ ರಾಮಾಯಣವನ್ನು. ಪ್ರಕಟಿಸಿದವರು ರೈಸರೇ. 


ರೈಸರು ಮೂಲಗ್ರಂಥವನ್ನು ಯಥಾವತ್ತಾಗಿ ಪ್ರಕಟಿಸುತ್ತಿರಲಿಲ್ಲ. 
ತಾಳೆಗರಿಯ ಮೇಲೆ ಪ್ರತಿಮಾಡುವವರಿಂದ ಆದ ತಪ್ಪುಗಳ ನ್ನು 
ಸರಿಪಡಿಸಿ ಪಕ್ಕಾ ಪ್ರತಿಯನ್ನು ಸಿದ್ದಪಡಿಸುತ್ತಿದ್ದರು. ಆಮೇಲೆ ಆ 
ಕೃತಿ ಹಾಗೂ ಕವಿಯ ಪರಿಚಯವನ್ನು ಪೀಠಿಕೆಯಾಗಿ ಹೇಳುತ್ತಿದ್ದರು. 
ಪೀಠಿಕೆಯಲ್ಲಿ ಅಂದಿನವರೆಗಿನ ಕವಿಗಳ ಕಿರುಪರಿಚಯವಿರುತ್ತಿತ್ತು 
ರೋಮನ್‌ « ಲಿಪಿಯಲ್ಲಿ ಮೂಲ ಕಾವ [ವನ್ನು ಕೊಡುವುದರ ಜೊತೆಗೆ 
ಕಾವದ ಸಾರವನ್ನು "ಇಂಗ್ಲಿಷಿನಲ್ಲಿ ಕೊಡುತ್ತಿದ್ದರು. ಇದರಿಂದಾಗಿ 
ಕನ್ನ ಸ್ವೇತರರಿಗೆ ಕಾವ್ಯಗಳ ಸೊಬಗನ್ನು ತಿಳಿಯಲು 'ಸಹಾಯವಾಗುತ್ತಿತ್ತು 
ತಮ ಪ್ರಕಟನಾ ಕಾರ್ಯಕ್ಕೆ ವ್ಯವಸ್ಥಿತ ರೂಪವನ್ನು ಪ್ರಾಪ್ರಮಾಡಲು 
ಅದಕ್ಕಿ ರೈ ರೈಸರು, “ಬಿಬ್ಲಿಯಾಥೆಕಾ ಕರ್ನಾಟಕಾ” ಎಂದು ಹೆಸರಿಸಿದರು. 
ಪಂಪ, ಶಿಭನವ ಪಂಪರ ಕಾವ್ಯಗಳಲ್ಲದೆ ಕನ್ನಡ ವ್ಯಾಕಾರಣ, ಲಕ್ಷಣ 


ಜಿ. ಎಲ್‌. ರೈಸ್‌ ೧೧ 


ಗಂಥಗಳಾದ ಭಾಷಾಭೂಷಣ, ಶಬ್ದಾನುಶಾಸನ, ಕಾವ್ಯಾವಲೋಕನ 
ಇವುಗಳನ್ನು ಪ್ರಕಟಿಸಿದರು. ಕವಿರಾಜ ಮಾರ್ಗದ' ಹಸ್ತಪ್ರತಿಯನ್ನು 
ರೈಸರೇ ಕಂಡುಹಿಡಿದರು. 


ಸಾಹಿತ್ತ ಹಾಗೂ ಶಾಸನಗಳ ಸೇವ : ರೈಸರು ಹೊಸದಾಗಿ 
ಇಂಗ್ಲೆಂಡಿನಿಂದ ಕನ್ನಡನಾಡಿಗೆ ಬಂದಾಗ (೧೮೬೦) ಇವರಿಗೆ 
“ಕನ್ನ? ಡದಲ್ಲಿ ಹೇಳಿಕೊಳ್ಳುವಂಥ ಯಾವ ಸಾಹಿತ್ಯವೂ ಇರಲಿಲ್ಲ. ಕನ್ನಡ 
ಭಾಷೆಯೋ ತಮಿಳಿನ ಒಂದು ಒರಟಾದ ಉಪಭಾಷೆ ” ಎಂಬುದಾಗಿ 
ಅವರಿಗೆ ಯಾರೋ ಹೇಳಿದ್ದರಂತೆ. ಆದರೆ ಶಾಲಾ ಇನ್‌ಸೆ ಕರ್‌ 
ಆಗಿ ರೈಸರು ಹಳ್ಳಿ ಹೋಬಳಿಗಳಲ್ಲಿ ಸಂಚರಿಸುತ್ತಿದ್ದಾಗ ಅದಶಿಗೆ 
ಅನೇಕ ಹಸ್ತಪ್ರತಿಗಳು ದೊರೆಯತೊಡಗಿದವು. ಹಳೆಗನ್ನ ಡದ ಕಾವ್ಯಗಳು 
ಮುದ್ರಿತ ರೊಪದಲ್ಲಿದ್ದರೂ ಅವನ್ನು ಓದಿ ಅರ್ಥಮಾಡಿಕೊಳ್ಳುವುದು 
ನಮಗೆ. ಕಷ್ಟವಾಗಿದ್ದಾಗ ರೈ ರೈಸರ ಕಥೆ ನು ಅವರು ಬಹಳ ಕಪ್ಪಪಟ್ಟು 
ಬಡಿದ ಕು, ಓದಿದಂತೆಲ್ಲ ಅವುಗಳಲ್ಲಿನ ಕಾವ್ಯಗುಣವು 
ಮನವರಿಕೆಯಾಯಿತು. ಗೌರವಭಾವನೆ ಉಂಟಾಯಿತು. “ಹಿ೦ದಿನ 
ಕಾವ್ಯಗಳಲ್ಲಿ ಕಂಡುಬರುವ ಉತ್ತಮಿಕೆಯನ್ನು ನೆನೆದರೆ ಇಂದಿನ 
ಇಳಿತರವು ಸ್ಪಷ್ಟವಾಗಿ ತೋರುತ್ತದೆ. 'ವಾಗೆ ಸೈಖರಿಂಶಖುಳ್ಳ 
ಭಾವಗರ್ಭಿತವಾದ ಕರ್ನಾಟಕ ಭಾಷಾ ಷಾ ಸಂಪತ್ತಿನ ಮನರುಜ್ಜೀವನ 
ಈ ಸಂಶೋಧನೆಗಳಿಂದ ಸ್ಪಲ್ಪ ಸಹಾಯವಾದರೆ ನನ್ನೀ ಶ್ರಮವು 
ಸಾರ್ಥಕವೆಂದು ತಿಳಿಯುತ್ತೇನೆ” ಎಂದು ರೈಸ್‌ ತಮ್ಮ ಒಂದು ಗಂಥದ 
ಪೀಠಿಕೆಯಲ್ಲಿ ಹೇಳಿದ್ದಾರೆ. 


ಹೀಗೆ ರೈಸರು ಕನ್ನಡ ಸಾಹಿತ್ಯದ ಪುನರುಜ್ಜೀವನಕ್ಕೆ 
ತಳಹದಿಯನ್ನು ಒದಗಿಸಿದ್ದಾರೆ. ಸುಮಾರು ೩೦೦ ಜನ ಕವಿಗಳನ್ನು 
ಪರಿಚಯಿಸಿಕೊಟ್ಟದ್ದಾರೆ. ಅದೆರಿಂದ ನಮಗೆ ಕನ್ನಡ ಸಾಹಿತ್ಯದ ವಿಸ್ತಾರ 
ವೈಎಧ್ಯ ಹಾಗೂ” ಗುಣಮಟ್ಟ-ಇವು ತಿಳಿದುಬಂದವು. ಇದೇ ಬಗೆಯ 
ಕೆಲಸವನ್ನು ಬಾಸೆಲ್‌ ಮಿಷನ್ನಿನ ರೆವರೆಂಡ್‌ ಕಿಟೆಲ್‌ ಮಹಾಷಯನೂ 
ಮಾಡಿರುವುದನ್ನು ನಾವಿಲ್ಲಿ "ಕೃತಜ್ಞತೆಯಿಂದ ನೆನೆಯಬೇಕು 


೧೨ ಜಿ. ಎಲ್‌. ರೈಸ್‌ 


ಸಾಹಿತ್ಯ ಶ್ಲಾಘನೆ : ಕನ್ನಡ ನಾಡಿನ ಸಂಸ್ಕೃತಿಯ ನಿಕಟ 
ಪರಿಚಯವಿದ್ದ' ಬೆಂಜಮಿನ್‌ ಲೂಯಿ ರೈಸ್‌, "ಎಪಿಗ್ರಾಫಿಯಾ 
ಕರ್ನಾಟಕಾ'ದ ರೂಪರೇಷೆಯನ್ನು ಹಾಕುವುದರ ಜೊತೆಗೆ, ಜಿಲ್ಲೆಗಳಲ್ಲಿನ 
ಶಾಸನಗಳ ಕ್ರಮಬದ್ದ ಅಧ್ಯಯನವನ್ನು ಪ್ರಕಟಿಸಲು ಶ್ರಮಿಸಿದರು. 
ಇವರ ಮಾರ್ಗದರ್ಶನ ವಿದ್ವಾಂಸರಿಗೆ ಇಂದಿಗೂ ಸಹಾಯಕವಾಗಿದೆ. 


ಹಳೆಗನ್ನಡ ಸಾಹಿತ್ಯದ ಉದ್ದಾರವೊಂದೇ ರೈ ಸರ ಗುರಿಯಾಗಿದ್ದರೆ, 
ಆ ವಿಷಯದಲ್ಲಿ ಇನೂ ಹೆಚ್ಚು ಲಸ ಮಾಡಬಹುದಿತ್ತು ಅವರು. 
ಆದರೆ ಶಾಸ ಸನ ಸಂಶೋಧನೆಯು ಪರ್ವತದಷು  ಬೆಳೆದುಬಿದ್ದಿತ್ತು 
ಅದರಿಂದ ಬಿಡುವುಮಾಡಿಕೊಳ್ಳಲು ಅವರಿಗೆ ಸಾಧ್ಯವೇ ಆಗಲಿಲ್ಲ. 
ಹಾಗಿದ್ದರೂ ಹಳಗನ್ನಡದ ಹಸ್ತಪ್ರತಿಗಳನ್ನು ಹುಡುಕುವ, ಸಂಪಾದಿಸಿ 
ಪ್ರಕಟಿಸುವ ಕೆಲಸಕ್ಕೆ ಟರ್‌. ನಕಸಿಂಹಾಚಾರ್ಯರಂಥ ಪಂಡಿತರನ್ನು 
ತರಬೇತುಗೊಳಿಸಿದ್ದರೆಂದೇ ಹೇಳಬೇಕು. ನರಸಿಂಹಾಚಾರ್ಯರು ರೈಸರ 
ಸಾಲಿನಲ್ಲಿ ದುಡಿದು, ೧,೨೦೦ ಜನ ಪ್ರಾಚೀನ ಕವಿಗಳನ್ನು 
ಪರಿಚಯಿಸುವ “ಕರ್ನಾಟಕ ಕವಿ ಚರಿತೆ”ಯನ್ನು ಮೂರು 
ಸಂಪುಟಗಳಲ್ಲಿ ಒದಗಿಸಿದರು. ಈ ಸಂಪುಟಗಳು ಒಂದೊಂದೇ 
ಪ್ರಕಟವಾಗುತ್ತಿರುವಾಗಲೇ ಆರ್‌. ನರಸೀಂಹಾಚಾರ್ಯರು, ರೈಸರು 
ವಾಸವಿದ್ದ ಹ್ಮಾರೊ ಪಟ್ಟಣಕ್ಕೆ ಕಳಿಸಿಕೊಡುತ್ತಿದ್ದರು. ರೈಸರು ಅವನ್ನು 
ಪರಿಶೀಲಿಸಿ, ಅಚಾರ್ಯರ ಕೆಲಸವನ್ನು ಮೆನಸಾರೆ ಗಳಿ ಪತ್ರ 
ಬರೆದರು. ಅಲ್ಲದೆ ಆ ಇಳಿ ವಯಸ್ಸಿನಲ್ಲಿ ಕನ್ನಡ ಕವಿಗಳ ಆ 
ಚರಿತ್ರೆಗಂಥಗಳನ್ನು ಇಂಗ್ಲಿಷ್‌ ಬಾಷೆಗೆ "ಅನುವಾದ ಮಾಡುವ 
ಅಪೇಕ್ಷೆಯನ್ನೂ ವ್ಯಕ್ತಪಡಿಸಿದ್ದು ಅವರ ಕನ್ನಡ ಸಾಹಿತ್ಯ ಪ್ರೇಮವನ್ನು 
ತಿಳಿಸುತ್ತದೆ! 


ಸಸ್ಯ ಸಾಹಿತ್ಯ ಪರಿಶ್ರಮ : ಸಂಸ್ಥತ ಸಾಹಿತ್ಯ ವಿಷಯದಲ್ಲಿಯೂ 
ರೈಸರು ಪೆರಿಶ್ರಮಪಟ್ಟಿದ್ದಾರೆ. ಶಿಕ್ಷಣಾದಿಕಾರಿಯಾದ ಹೊಸದರಲ್ಲಿ 
ಬಬ್ಬ ಸಂಸ್ಕತ "ಪಂಡಿತರು, ಸಂಸ್ಕ ತದಲ್ಲಿ ರಾಮಾಯಣ ಸಂಗ್ರಹವನ್ನು 
ಬರೆದು ಕರಿಗೆ ತಂದು ತೊಳೆರಿಸಿದರು. ಅದನ್ನು ಮೆಚ್ಚಿಕೊಂಡ 


ಬಿ. ಎಲ್‌. ರೈಸ್‌ ೧೩ 


ರೈಸರು. ಸರ್ಕಾರದ ವತಿಯಿಂದಲೇ ಅದನ್ನು ಪ್ರಕಟಿಸಿದರು (೧೮೬೮). 
ಸಂಸ್ಥ ಶೆ ಸಾಹಿತ್ಯದ ಹಸ್ತಪ್ರತಿಗಳನ್ನು ಕಲೆಹುಕುವ ಕೇಂದ್ರ ಸರ್ಕಾರದ 
ಕಾರ್ಯೆದಲ್ಲಿಯೊ ತಮ್ಮನ್ನು ತೊಡಗಿಸಿಕೊಂಡ ರೈ ಸರು, ಮೈಸೂರು 
ಮತ್ತು ಕೊಡಗು ಸಂಸ್ಥಾನಗಳಲ್ಲಿರುವ, ಸಂಸ್ಥ ತ ಹಸ್ತಪ್ರ ಸಗಳ ಬಗೆಗೆ 
ಮಾಹಿತಿಯನ್ನು ಸಂಗ್ರಹಿಸಿದರು. ಹಾಡ 0200 ಜಸ ಸಪ್ರತಿಗಳ 
ವಿವರ ದೊರೆತದ್ದನ್ನು ಪುಸ್ತಕ ರೂಪದಲ್ಲಿ ಬೆಳಕಿಗೆ ತಂಪೆರು. 


ಇದಕ್ಕಿಂತ ಬಹು ಮುಖ್ಯವಾದ ಕೆಲಸ ವನ್ನು ರೈಸ್‌ ಮಾಡಿದರು. 
ಅಮರಕೋಶದ ಅಚ್ಚಿನ ದೋಷಗಳನ್ನು ಸರಿಪಡಿಸಿ, ಪರಿಷ್ಕರಿಸಿ 
ಸರಿಯಾದ ಪಠ್ಯ ಗ್ರಂಥವನ್ನು ಬೇಸರಿಸದೆ 'ಹೊರತಂದದ್ದು, ಅದರಲ್ಲಿ 
ಇಂಗ್ಲಿಷ್‌ ಅರ್ಥವನ್ನೂ ಸೇರಿಸಿ ಜನಪ್ರಿಯಗೊಳಿಸಿದರು. 


ಮೈಸೂರು ಗೆರುಟಿಯ೦' : ಬಿ. ಎಲ್‌. ರೈ ಸರ ಅನೇಕ 
ಕೆಲಸಗಳಲ್ಲಿ “ಮೈ ಸೂರು ಗೆರುಟಿಯರ್‌”ನ ರಚನೆ ಬಹು ದೊಡ್ಡ 
ಸಾಧನೆ. ತಣ ಶಾಲಾ ಇನ್‌ಸ್ಲೆಕ್ಟರ್‌ ಆಗಿದ್ದಾಗಲೇ, ಮೈಸೂರನ್ನು 
ಸಮಗ್ರದೃಷ್ಟಿಯಿಂದ ಪರಿಚಯುಸುವಂಥ” ಗ್ರಂಥವೊಂದನ್ನು 
ರಚಿಸ ಬೇಕೆಂದು ಯೋಚಿಸಿದ್ದರು. ಈ ಕೆಲಸ ಅಷ್ಟು ಸುಲಭ 
ಸಾಧ್ಯವಾಗಿರಲಿಲ್ಲ. ಏಕೆಂದರೆ” ಅಂಥ ಗ್ರಂಥದ ಪರಿಕಲ್ಪನೆಯೇ 
ಹೊಸದು. ಅದಕ್ಕೆ ಬೇಕಾದ ಮಾಹಿತಿಯು ಸರ್ಕಾರಿ ಕಛೇ ಗಳಲ್ಲಿ 
ವ್ಯವಸ್ಥಿತವಾಗಿ ಸಿಗುತ್ತಿರಲಿಲ್ಲ. ಹಂಟರ್‌ ಬೆಂಗಳೂರಿಗೆ ಬಂದಿದ್ದಾಗ 
(ಪಿ ೪) ಅದರ ಹೊಳಹು ತೋರಿದ್ದನು. “ಇಡೀ ಸಂಸ್ಥಾನಕ್ಕೆ 
ಸಂಬಂಧಿಸಿದ ಗೆರುಟಿಯರ್‌ ಜೊತೆಗೆ ಜಿಲ್ಲಾವಾರು ಗೆರುಟೆ ರ್‌ 
ಬರೆಯುವುದು ಒಳ್ಳೆಯದು” ಎಂದಿದ್ದನು. ರೈಸ್‌ " ಸರಿ” ಎಂದಿದ್ದರು. 


ಎರಡು ವರ್ಷಗಳ ಸತತ ಪರಿಶ್ರಮದಿಂದ “ಮೈ ಸೂರ್‌ ಎಂಡ್‌ 
ಕೂರ್ಗ್‌-ಎ ಗೆರುಟಿಯರ್‌” ಎಂಬ ಗಂಥವು ಮೂರು ಸಂಪುಟಗಳಲ್ಲಿ 
ಪಕಟವಾಯಿತು. ಮೊದಲನೆಯದು ಒಟ್ಟಾರೆ ಮೈಸೂರಿನ ಚಿತ್ರಣವನ್ನು 
ಹೊಂದಿದ್ದು, ಎರಡನೆಯದು ಜಿಲ್ಲಾವಾರು ಮಾಹಿತಿಯನ್ನು 


೧೪ ಬಿ. ಎಲ್‌. ರೈಸ್‌ 
ಒಳಗೊಂಡಿತ್ತು. ಮೂರನೆಯ ಸಂಪುಟ ಕೊಡಗಿಗೆ ಮೀಸಲಾಗಿತ್ತು. 


“ಗೆರುಟಿಯರ್‌' ಎಂದರೆ ಮುಖವಾಗಿ ಒಂದು ಪ್ರದೇಶದ 
ಪ್ರಾಕೃತಿಕ, ಭೌಗೋಳಿಕ ವಿವರಗಳ ಜೊತೆಗೆ ಆರ್ಥಿಕ, ಅಡಳಿತ, 
ಮುಂತಾದವುಗಳನ್ನೊಳಗೊಂಡಿರುತ್ತದೆ. ರೈಸರ ಜಸ 
ಗೆರುಟಿಯರ್‌ನಲ್ಲಿ ಇವುಗಳ ಜೊತೆಗೆ, ಮೈಸೂರು ಹ ಹಾಸ, ಧರ್ಮ, 
ಭಾಷೆ, ಕಲೆಗಳು. ಉದ್ಯಮಗಳು, ನಾಣ್ಯ-ಈ ಏನೆಲ್ಲಾ ಅಂಶಗಳು 
ಅಡಕಗೊಂಡಿವೆ. ಇದು ಪ್ರಕಟಗೊಂಡಾಗ ಪತ್ರಿಕೆಗಳು : “ಬಾರತದ 
ಯಾವುದೇ ಪ್ರದೇಶದ ಗೆರುಟಿಯರ್‌ ಇಷ್ಟರಮಟ್ಟಿಗೆ ನಿರ್ದುಷ್ಟ 
ಹಾಗೂ ಪರಿಪೂರ್ಣವಾಗಿರಲಿಲ್ಲ. ಅಲ್ಲದೆ ಇದು ಅತ್ಯಂತ ಸತ್ಯನಿಷ್ಠೆ 
ಬರವಣಿಗೆ, ಮುಂದಿನ ಗೆರುಟೆಯರ್‌ಗಳಿಗೆ ಮಾದರಿಯಾಗಬಲ್ಲದು” 
ಎಂದು ಬರೆದವು. 


ಜಿಲ್ಲಾ ಗೆರುಟಿಯರಿನಲ್ಲಿ ಸಾಮಾನ್ಯವಾಗಿ ೧೯ ಪರಕರಣಗಳನ್ನು 
ದಾಖಲಿಸಲಾಗಿದೆ. ಅವು ಕ್ರಮವಾಗಿ : 


೧. ಸಾಮಾನ್ಯ ಭೂವಿವರಣೆ : ನದಿಗಳು, ನೀರಾವರಿ, ಖನಿಜ, 
ಪಶುಪಕ್ಷಿ, ವನಸ್ಪತಿ ಮತ್ತು ವಾಯುಗುಣ. 
ಇತಿಹಾಸ. 

ಜನ, ಜೀವನ, ಭಾಷೆಗಳು ಇತ್ಯಾದಿ. 
ಕೃಷಿ ಮತ್ತು ನೀರಾವರಿ, ಅರಣ್ಯ" ಇತ್ಯಾದಿ. 
ಕೈಗಾರಿಕೆಗಳು. 

ಬ್ಯಾಂಕಿಂಗ್‌, ವಾಣಿಜ್ನ 

ಸಾರಿಗೆ, ಸಂಪರ್ಕ. 

ಇತರ ಉದ್ಯೋಗಗಳು. 

ಆರ್ಥಿಕ ಪ್ರವೃ ಶಿಗಳು. 

೧೦. ಸಾಮಾನ್ಯ ಆಡಳಿತ. 

೧೧. ಕಂದಾಯ ಆಡಳಿತ. 


NE 


ಬಿ. ಎಲ್‌. ರೈಸ್‌ ೫ 


೧೨. ಕಾನೂನು ಮತ್ತು ಶಿಸ್ತು, ನ್ಯಾಯಪಾಲನೆ. 

೧೩. ಇತರೆ ಇಲಾಖೆಗಳು. 

೧೪. ಸ್ಥಳೀಯ ಆಡಳಿತ. 

೧೫. ಶಿಕ್ಷಣ ಮತ್ತು ಸಂಸ, ತಿ. 

೧೬. ವೈದ್ಯ, ಸಾರ್ವೆ ಜನಿಕ ಆರೋಗ ಗ್ಕ. 

ಉಕ ಸಾರ್ವಜನಿಕ ಸೌಲಭ್ಯಗಳು. 

೧೮. ಸಾರ್ವಜನಿಕ ಮತ್ತು" ಸ್ವಯಂಸೇವಕ ಸಾಮಾಜಿಕ ಸ್ಥಳಗಳು 
ಇತ್ಯಾದಿ. 

೧೯. ಐತಿಹಾಸಿಕ ಹಾಗೂ ಪ್ರೇಕ್ಷಣೀಯ ಸ್ಥಳಗಳು, ವ್ಯಾಪಾರ 
ಕೇಂದ್ರಗಳು ಇತ್ಯಾದಿ. 
ಹೀಗೆ ಜಿಲ್ಲಾ ಗೆರುಟಿಯರುಗಳಲ್ಲಿ ಪ್ರತಿಯೊಂದು 

ಜಿಲ್ಲೆಯೊಳಗಿರುವ "ಹಳ್ಳಿ ಮತ್ತು ಊರುಗಳ “ಐತಿಹಾಸಿಕ ಹಿನ್ನೆಲೆ 

ಹಾಗೂ ಸಮಕಾಲೀನ "ವಿವರಗಳನ್ನು ಒಳಗೊಳಿಸಲಾಗಿದೆ. 


ಮೈಸೂರು ಗೆರುಟಿಯರ್‌ ಪ್ರಕಟಿಸಿದ ಇಪ್ಪತ್ತು ವರ್ಷಗಳಾದ 
ಮೇಲೆ "ಸರೇ ಅದನ್ನು ಹೊಸ. ಮಾಹಿತಿಗಳೊಡನೆ ಬಲಿಷ್ಟ 
ಆವೃತ್ತಿಯನ್ನು ಪ್ರಕಟಿಸಿದರು (೧೮೯೭). ಶಾಸನಗಳ ಕೆಲಸ 
ಹೆಗಲೊರೆಯಷ್ಟಿದ್ದರೂ ಈ ಕಾರ್ಯವನ್ನು ಮಾಡಿದ ಏಕೈಕ 
ಕಾರಣವೆಂದರೆ” ಅವರಿಗೆ ಮೈಸೂರಿನ ಮೇಲಿದ್ದ ಅತಿಯಾದ 
ವ್ಯಾಮೋಹ. ಈ ಗೆರುಟಿಯರ್‌ನ ಮುನ್ನುಡಿಯಲ್ಲಿ ಅವರು 
ಮೈಸೂರನ್ನು ಕುರಿತು ಹೇಳಿರುವ ಮಾತುಗಳು "ಅಣಿಮುತ್ತುಗಳು: 


“ಜಗತ್ತಿನ ಇತಿಹಾಸದಲ್ಲಿ ಕೆಲವೊಂದು ಅತಿ ಚಿಕ್ಕರಾಷ್ಟಗಳು 
ಬಹಳಷ್ಟು ಪ್ರಸಿದ್ದಿಗೆ ಬ೦ದಿವೆ. ಶ್ರೇಷ್ಠಮಟ್ಟದ ನಾಯಕರನ್ನು ಒದಗಿಸಿವೆ. 
ಉದಾಹ್‌ರಣೆಗೆ ಗೀಸ್‌, ಪೆಲಿಸ್ಪನ ಸೈನ್‌, ಇಂಗ್ಲೆಂಡ್‌ ಇತ್ಯಾದಿ. ಇವುಗಳ 
ಮಾಲಿಕೆಯಲ್ಲಿ ಮೈಸೂರನ್ನೂ ಸೇರಿಸಬೇಕು. ಇಲ್ಲೆನ ಪರ್ವತ 
ಶ್ರೇಣಿಗಳು, "ವನಶ್ರೀ, ತುಂಬಿ" ಹರಿಯುವ ನದಿಗಳು- ಇವುಗಳ 


ಸೊಬಗನ್ನು ನೋಡಿಯೇ ಸವಿಯಬೇಕು. ಕೆಲವೊಂದು ನೈಸರ್ಗಿಕ 


೧೬ ಬಿ. ಎಲ್‌. ರೈಸ್‌ 


ತ್ಪಾದನೆಗಳು ಮೈಸೂರಿನ ವೈಶಿಷ್ಟ್ಯವಾಗಿದೆ. ಹಿಂದೂಸ್ಥಾನದಲ್ಲಿ 
ಮ ಬಂಗಾರದ ಔಟಿನ ಗಣಿಗಳು “ಸರಿಯೇ ಇವೆ. ಮುಸಲ್ಮಾನರು 
ಇಲ್ಲಿಂದ ಸುಲಿಗೆಮಾಡಿ” ಒಯ್ದ ಬೆಳ್ಳಿ- ಬಂಗಾರದ ಸಂಪ ತ್ತು ಮಧ್ಯ 
ಏಷಿಯಾದವರೆಗೂ ಹೋಗಿರಬೇಕು. ಗಂಧದ ಹಾಗೂ" ತೇ ಗಿನೆ 
ಮರಗಳ ತವರೂರು-ಈ ಮೈಸೂರು. ಇವುಗಳ ಮಧ್ಯೆ ಬಾಳಿ 
ಬದುಕಿರುವ ಆನೆಗಳು, ಶಾಖಾಮೃಗಗಳು ಈ ನಾಡಿನ” ವಿಶಿಷ್ಟ 
ಪ್ರಾಣಿಗಳು, ಇಲ್ಲಿ ಬೆಳೆಯುವ "ಠಾ ಿಕವಾದ ರಾಗಿಯನ್ನು 
ಮರೆಯುವುದೆಂತು ೧ ಕಾಫಿಯ ಬೆಳೆಗೆ ಮೈಸೊರು "ನರ್ಸರಿ'ಯಂತಿದೆ. 
ಇಂತು ಇದರ ಪ್ರಾಕೃತಿಕ ಸಂಪತ್ತನ್ನು ಎಷ್ಟು ಬಣ್ಣಿಸಿದರೂ ಸಾಲದು.” 


“ಇಲ್ಲಿಯ ಮಂದಿರ ಶಿಲ್ಪ ಮತು ಮೂರ್ತಿಶಿಲ್ಪ ಎಷ್ಟೂಂದು 
ಅಪ್ರತಿಮವಾಗಿದೆ! ಧರ್ಮ ವಿಚಾರದಲ್ಲಿ ಶಂಕರ, “ರಾಮಾನುಜ, 
ಮದ್ವರೆಂಬ ಮಹಾ ವಿಭೂತಿಗಳಿಗೆ ಆಶ್ರಯವಿತಿದೆ. ಪರಧರ್ಮ 
ಸಹಿಷ್ಣುತೆಗೆ ಈ ಪ್ರದೇಶವನ್ನೇ ಬೆರಳಿಟ್ಟು 'ತೋರಿಸತಕ್ಕುದು. ಬೌದ್ಧ, 
ಜೈನ, ಇಸ್ಲಾ೦ಂ-ಎಲ್ಲ ಧರ್ಮಗಳವರೂ' ಇತಿಹಾಸದ” ಕಾಲದಿಂದ 
ಇಲ್ಲಿ ಸುಖ” ಶಾಂತಿಗಳಿಂದ ಬಾಳಿದ್ದಾರೆ”. 


“ಇಲ್ಲಿಯ. ಮಲೆನಾಡು ಅನೇಕ ವೀರರಿಗೆ, ರಾಜಮನೆತನಗಳಿಗೆ 
ಜನ್ಮವಿತ್ತಿದೆ.' ಕದಂಬರು, ಹೊಯ್ಸಳರು, ಪ್ರಾಯಶಃ ವಿಜಯನಗರದವರು 
ಸಹ. “ಇತ್ತೀಚಿನ (೧೮ನೇ `ತಮಾನ) ಇತಿಹಾಸಕ್ಕೂ ಇದು 
ಅನ್ವಯಿಸುತ್ತ ತದೆ. ನೆಪೋಲಿಯನ್ನನನ್ನು ಸುಪ್ರಸಿದ್ಧ ವಾಟರ್ಲೂ 
ಕಾಳಗದಲ್ಲಿ ಡ್ಯೂಕ್‌ ಆಫ್‌ ವೆಲ್ಲಿಂಗ್ಟನ್‌ ಸೋಲಿಸಿದನಷ್ಟೆ ಈ ಡ್ಯೂಕನು 
ಈಟನ್ನಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಅಲ್ಲಿಯ ಆಟದ ಬಯಲಲ್ಲಿ 
ಯುದ "ನೀತಿಯ ಆರಂಭದೆ ಪಾಠಗಳನ್ನು ಕಲಿತನೆಂದು 
ಹೇಳುವುದುಂಟು. ಆದರೆ ಹಿಂದೂಸ್ಥಾನದಲ್ಲಿ ಬ್ರಿಟಿಷರನ್ನು ನಡುಗಿಸಿದ 
ಹಾಗೂ ಯೂರೋಪಿನಲ್ಲಿ ಅವರ ಪರಮ ವೈರಿಯಾಗಿದ್ದ 
ನೆಪೋಲಿಯನ್ನನ ಸೆ ೇಹವನ್ನು ಬಯಸಿದ್ದ ಟಿಪ್ಪುಸುಲ್ತಾರನನ್ನು ಇದೇ 
ಡ್ಕೂಕನು ಸೋಲಿಸಿದನು. ಅರ್ಥಾತ್‌ 'ಅವನ' ಯುದ್ಧ ಕೌಶಲವು 


ಬಿ. ಎಲ್‌. ರೈಸ್‌ ೧೭ 


ಈ ಮಲೆನಾಡಿನ ಪ್ರದೇಶಗಳಲ್ಲಿಯೇ ವಿಕಸನಗೊಂಡಿತಲ್ಲವೆ?” 


ಶಾಸನಗಳ ಸಂಗ್ರಹ ಶೋಧನ : ಒಂದು ದೇಶದ ಚರಿತ್ರೆಯನ್ನು 
ತಿಳಿಸುವ ಸಾಧನಗಳು ಹಲವಾರು ಇವೆ. ಉದಾಹರಣೆಗೆ : ಸಾಹಿತ್ನ 
ಗಂಥಗಳು, ಸ್ಥಳ ಪುರಾಣಗಳು; ಜನಪದ ಗೀತೆಗಳು, ಕಥೆಗಳು, 
ಐತಿಹ್ಯಗಳು ಮೆತ್ತು ವಿದೇಶಿಯ ಪ್ರವಾಸಿಗರು ಬರೆದ ದಾಖಲೆಗಳು, 
ಇತಾದಿ. ಇವೆಲ್ಲವುಗಳಿಗಿಂತ "ಹೆಚ್ಚು ಪಾಲು ಶಾಸನಗಳಿಂದ 
ದೊರೆಯುತ್ತದೆ. " ಅವು ಆಯಾ ಕಾಲಕ್ಸೇನೆ ಬರೆಯಿಸಿದವಾದ್ದರಿಂದ 
ಅವು ಹೆಚ್ಚು ವಿಶ್ವಾಸಾರ್ಹವಾಗಿವೆ. 


ಶಾಸನಗಳು ಪ್ರಧಾನವಾಗಿ ಇತಿಹಾಸದ ಪುನಾರಚನೆಯ 
ಆಕರಗಳು. ನಮ್ಮ ಹಿರಿಯರು ಅನುಭವಿಸಿದ ಧ್ಯೇಯ ಧೋರಣೆಗಳನ್ನು, 
ಬಾಳಿ ಬದುಕಿದ ರೀತಿ ನೀತಿಗಳನ್ನು." ನಡೆಸಿದ ಯು ದ್ಧ 
ಹೋರಾಟಗಳನ್ನು, ಕಟ್ಟಿಸಿದ ಕೆರೆಬಾವಿ ದೇವಾಲಯಗಳನ್ನು, 
ಕೊಡುಗೈ ಯಿಂದ ನೀಡಿದ “ದಾನಧರ್ಮಗಳನ್ನು. -ಒಟ್ಟಿನಲ್ಲಿ ಹಿಂದಿನ 
ಜನಜೀವನ ಮತ್ತು ಸಂಸ್ಕೃತಿಯನ್ನು ತಿಳಿದುಕೊಳ್ಳಲು ಬರುವ “ಲಿಖಿತ' 
ಸಾಧನಗಳು. ಶಾಸನಗಳನ್ನು ಮುಖ್ಯವಾಗಿ ರಾಜಕೀಯ 
ಪುನರ್‌ರಚನೆಗೇ ಹೆಚ್ಚು ಬಳಸಿಕೊಳ್ಳಲಾಗಿದೆ. ಸಮಾಜಿಕ, ಧಾರ್ಮಿಕ, 
ಆರ್ಥಿಕ, ಸಾಹಿತ್ಯಿಕ, ಬಾಷಿಕ ಹಾಗೂ ಸ ಸಾಂಸ್ಕೃತಿಕ ಅಧ್ಯಯನಗಳಿಗೆ 
ಕೂಡ ಅವು ಅನಿವಾರ್ಯ ಆಕರಗಳಾಗಿರುವ ಮಹತ್ವವನ್ನು ಈಚಿನ 
ವರ್ಷಗಳಲ್ಲಿ ಗುರುತಿಸುವ ಕಾರ್ಯ ನಡಿದಿದೆ. ವ್ಯಕ್ತಿನಾಮ ಮತ್ತು 
ಸ್ಥಳನಾಮಗಳ ಅಧ ್ಯಯನಕ್ಕೂ ಶಾಸನಗಳು ಒದಗಿಬರುತ್ತವೆ. 
ವಾಸ್ತವವಾಗಿ ಜನಜೀವನದ ಸರ್ವತೋಮುಖ ಅಧ್ಯಯನ ಮೆತ್ತು 
ವಿಶ್ಲೇಷಣೆಗಳಿಗೆ ಶಾಸನಗಳು ಖಂಡಿತ ನೆರವಾಗುತ್ತವೆ. 


ಮೊದಲೇ ತಿಳಿಸಿದಂತೆ ರಾಜವಂಶದ ಇತಿಹಾಸದ 
ಪುನರ್ನಿರ್ಮಾಣಕ್ಕೆ ಮೂಲ ಸಾಮಗ್ರಿಗಳು ಎಂದರೆ ಹಳೆಯ 
ಶಾಸನಗಳು. ಅವು ಸಂಸ್ಥ ತ ಮತ್ತು ಕನ್ನಡ "ಭಾಷೆಗಳಲ್ಲಿ ಬರೆಯ ಲ್ಪಟ್ಟಿದ್ದು, 


೧೮ ಜಿ. ಎಲ್‌. ರೈಸ್‌ 


ಅವುಗಳಲ್ಲಿ ಶಕವರ್ಷ ಉಲ್ಲೇಖಿಸಲಾಗಿದೆ. ಆ ಶಾಸನಗಳು ಚಾಲುಕ್ಕರ 
ವಂಶ ವಿಚಾರವಾಗಿ ಹೀಗೆ ಹೇಳುತ್ತವೆ : ಚಾಲುಕ್ಕರು ವೈಭವಶಾಲಿಗಳೂ 
ಲೋಕಪೂಜ್ಯ ತ ಗೋತ್ರರು. ಹಾರೀಪುತ್ರರು, ಮನುಕುಲದ 
ಮಾತೆಯರಾದ ಸಪ್ತ ಮಾತೆಯರಿಂದ ಅವರು ಪೋಷಿತರು, 
ಕಾರ್ತಿಕೇಯನ ರಕ್ಷಾಕೃಪೆಯಿಂದ ಅವರು ಅಖಂಡ ಉತ್ಕರ್ಷಕ್ಕೆ 
ಪಾತ್ರರಾದವರು. ದಿವ್ಮ ನಾರಾಯಣನ ಅನುಗ್ರಹದಿಂದ ಅವರಿಗೆ 
ವರಾಹಲಾಂಛನ ದರ್ಶನ ಮಾತ್ರದಿಂದ ಎಲ್ಲ ಜನರೂ ಅವರ 
ಪ್ರಜಾಕೋಟಿಗೆ ಸೇರುವಂತಾಯಿತು. ಸಾಮಾನ್ಯವಾಗಿ ಅವರ ವಂಶ 
ನಾಮವು “ಚಾಲುಕ್ಕ' ಎಂದು. ಆದರೆ ಈ ಹೆಸರು ಶಾಸನಗಳಲ್ಲಿ 
ಚಲುಕ್ಯ, ಚಾಲಿಕ್ಕ, ಚಾಲುಕ್ಕ ಮತ್ತು ಚಾಲೋಕ್ಕ ಎಂದು ಮೊದಲಾಗಿ 
ಲಿಖತವಾಗಿದೆ* ಆಮೇಲೆ ಬರೆಯಲಾದ" ಶಾಸನಗಳಲ್ಲಿ ಈ 
ವಂಶನಾಮದ ಶಬ್ದೋತ್ಪತ್ತಿಯನ್ನು “ಚಲುಕ್ಕ' ಪದಕ್ಕೆ ಜೋಡಿಸಲಾಗಿದೆ. 
ಇದರರ್ಥ " ಜಲಪಾಶ್‌ ಅಥವಾ “ನೀರು ಓಡಿಯುವ ಬೊಗಸೆ' 

ಎಂದು. ಶಾಸನದಲ್ಲಿ ಒಂದು ಕಥೆ ಹೀಗಿದೆ : ಹಿರಣ್ಯಗರ್ಭ 
(ಬ್ರಹೃನಿಂದ ಉದ್ಭವಿಸಿದ ಹಾರೀತ ಪಂಚಶಿಖನು ಸಂಧ್ಯಾವಂದನೆ 
ಮಾಡುತ್ತಿದ್ದನು. ಅವನು ಅರ್ಯ ಕೊಡುತ್ತಿರುವಾಗ ಅವನ 
“ಚಲಕ'ದಿಂದ ಅಂದರೆ ಅಂಜಲಿಯಿಂದ ಒಬ್ಬ ಯೋಧನು 
ಉದ್ಧವಿಸಿದನು. ಅವನನ್ನು “ಚಲಕ' ಎಂದು ಕರೆಯಲಾಯ್ತು ಅವನ 
ವಂಶಜರು “ಚಾಲುಕ್ಯ 'ರಾದರು. 


ಚಾಲುಕ್ಕ ವಂಶದ ಸವಿಸ್ತಾರವಾದ ವಿವರಣೆಗೆ ಇತಿಹಾಸಕಾರರು 
ಶಿಲಾಶಾಸನಗಳನ್ನೇ ಪ್ರಧಾನವಾದ ಸಾಕ್ಷಿಗಳನ್ನಾಗಿ ಬಳಸಿರುವುದನ್ನು 
ನಾವು ನೋಡಬಹುದು : ಮಹಾಕೂಟದ ಒಂದು ಸ್ತಂಭ ಶಾಸನದಲ್ಲಿ, 
ಮೊದಲನೆಯ ಪುಲಿಕೇಶಿಯು ಹಿರಣ್ಯಗರ್ಭ ಬ್ರಹ್ಮನ ಸಂತತಿಯಿಂದ 
ಬಂದವನೆಂದು ವರ್ಣಿಸಿದೆ. ಐಹೊಳೆಯ. ಶಿಲಾಶಾಸ ನದಲ್ಲಿ, 
ಮೊದಲನೆಯ ಜಯಸಿಂಹನಿಗಿಂತ ಮುಂಚೆ ಅವನ ವಂಶಜರನೇಕರು 


ಬಿ. ಎಲ್‌. ರೈಸ್‌ ೧೯ 


ಆಳಿಹೋದರೆಂದು ಹೇಳುತ್ತದೆ.....ಮಂಗಲೀಶನಿಂದ ಕೊರೆಯಿಸಲ್ಪಟ್ಟ 
ಮಹಾಕೂಟದ ಸ್ತಂಭ ಶಾಸನದಲ್ಲಿ ರಣರಾಗನ ಪುತ್ರನಾ ನಾದ 
ಮೊದಲನೆಯ ಪುಲಿಕೇಶಿಯನ್ನು "ಪ್ರಿಯತನುಜ' ಎಂದು 
ಬಣ್ಣಿಸಲಾಗಿದೆ... ಐಹೊಳೆಯ ಶಾಸನದಲ್ಲಿ ಈತನನ್ನು ಕೇವಲ 
“"ಶ್ರೀವಲ್ಲಭ' ಎಂದು ಕರೆಯಲಾಗಿದೆ. 


ಪಲ್ಲವರ ಮಿತ್ರನಾದ ಕೊಂಗುಣಿ ವರ್ಮನು ಬಾಣರ ರಾಜ್ಯಕ್ಕೆ 
ಮತ್ತಿಗೆ ಹಾಕಿ ಅವರನ್ನು ಸೋಲಿಸಿ ಕುಂತಲಾಪುರವನ್ನು' 
ವಶಪಡಿಸಿಕೊಂಡನು. ಬಾಣರನ್ನು ಕೋಲಾರದಿಂದ ಓಡಿಸಿ ಅದನ್ನು 
ವಶಪಡಿಸಿಕೊಂಡದು ಕೂಡ್ಲೂರ್‌ ಶಾಸನ, ಮಳವಳ್ಳಿ ಶಾಸನ, 
ದೇವನಹಳ್ಳಿ ಶಾಸನಗಳಲ್ಲಿ ಉಕವಾಗಿದೆ. 


ಹೀಗೆ ಶಾಸನಗಳು ಇತಿಹಾಸ ರಚನೆಗೆ ಅಮೂಲ್ಯ 
ಕೊಡುಗೆಯಾಗಿವೆ. ಅಷ್ಟೇ ಅಲ್ಲ ಸಾಹಿತ್ಯ ಸಂಸ್ಕೃತಿಗಳ ಬಗ್ಗೆಯೂ 
ಶಾಸನಗಳು ಚೆಳಕು ಚೆಲ್ಲುತ್ತವೆ. ಸಂಸ್ಥ ನ ಸಾಹಿ ದ ವಚಾರವಾಗಿ 
ಹೇಳುವಾಗ, ಶ್ರವಣಬೆಳಗೊಳದ ಒಂದು"ಶಾಸ ಸನದಲ್ಲಿ (ಎಫಿಗ್ರಾಫಿಯಾ 
ಕರ್ಣಾಟಿಕ, ೨ನೇ ನಂ. ೬೭) ಒಂದು ಪ್ರ ಸಂಗ ದಾಖಲಾಗಿದೆ. 
“ಚೂಡಾಮಣಿ”ಯೆಂಬ ಬೃಹತ್ಕ್ಯಾವ್ಯವನ್ನು "ಬರೆದ ಶ್ರೀವರ್ಧದೇವ 
ಎ೦ಬ ಜೈನಕವಿಯ ಉಲ್ಲೇಕ ಬರುತ್ತದೆ. ಇವನ ಪ್ರಶಸ್ತಿಯನ್ನು ಸಾಕ್ಷಾತ್‌ 
ದಂಡಿಯೇ ಹೀಗೆ ರಚಿಸಿದ್ದನಂತೆ. 

ಜಹ್ನೋಃ ಕನ್ಯಾಂ ಜಟಾಗ್ರೇಣ ಬಭಾರ ಪರಮೇಶ್ವರಃ | 

ಶ್ರೀವರ್ಧದೇವಃ ಸಂಧತ್ತೇ ಜಿಹ್ವಾಗ್ರೇಣ ಸರಸ್ವಕಿಮ್‌ ॥ 


(ಪರಮೇಶ್ವರನು ಗಂಗೆಯನ್ನು ತನ್ನ ತಲೆಯ ಮೇಲಿನ ಜಡೆಯ 
ತುದಿಯಲ್ಲಿ ಧರಿಸಿದಂತೆ, ಈ ಶ್ರೀವರ್ಧದೇವನು ಸರಸ್ವತಿಯನ್ನು 
ತನ್ನ ನಾಲಗೆಯ ತುದಿಯಲ್ಲಿ ಧರಿಸಿದ್ದಾನೆ). 


ಶಿಲಾ ಕೆತ್ತನೆಯ ಶಾಸನಗಳೂ ಕೂಡ ಅಪೂರ್ವ ವಿಚಾಗಳ 


೨೦ ಬಿ. ಎಲ್‌. ರೈಸ್‌ 


ಬಗ್ಗೆ ಬೆಳಕು ಚೆಲ್ಲುತ್ತವೆ. ಉದಾಹರಣೆಗೆ-ಬೂತಗನ ಕಾಲದ ಆತ್ಕೂರು 
ಶಿಲಾಶಾಸನದಲ್ಲಿ "ಕೊರೆದಿರುವ ಹಂದಿ ಹಾಗೂ ಬೇಟೆಯ ನಾಯಿಲು 
ಆಕೃತಿಗಳು. ಅಪೂರ್ವ ನೈಸರ್ಗಿಕತೆಯಿಂದ ಕೂಡಿವೆ. ದೊಡ್ಡ ಹುಂಡಿ 
ಶಿಲಾಶಾಸನದಲ್ಲಿ ಕೆತ್ತಿರುವ ನೀತಿಮಾರ್ಗನ ಮರಣ ದೃ ಶ್ಯವು ಸರಳತೆ 
ಗಾಂಬೀರ್ಯ -ಗಳಿದ ಕೂಡಿದೆ. ಇದಕ್ಕೆ ಸವಾನಾದ ಶಿಲ್ಪ 
ಮತ್ತೊಂದಿಲ್ಲವೆನ್ನ ಬಹುದು. ರಾಜನು ದೇಹದ ಬಳಲಿಕೆಯನ್ನು 
ಅನುಭೆವಿಸುತ್ತ ಜೋಡಿದಿಂಬನ್ನು ಒರಗಿಕೊಂಡಿರುವುದು, ತಂದೆಯ 
ಮರಣ ಸನಿ ಹಿತವಾಗಿರುವುದನ್ನು ತಿಳಿದ ಸತ್ಯವಾಕ್ಕನ ವ್ಯಥೆ, 
ಒಡೆಯನೊಡನೆ ಅಸುನೀಗುವ ಅವಕಾಶ ದೊರೆತುದುದಕ್ಕಾಗಿ ಆಳು 
ಅಗರಯ್ಯನ ಆನಂದ-ಎಲ್ಲವೂ ಕಣ್ಣಿಗೆ ಕಟ್ಟಿದಂತಿವೆ. 

ಶಾಸನಗಳು ನಮಗೆ ಅಮೂಲ್ಲ ನಿಧಿಯಾಗಿ ಒದಗಿಬರುತ್ತವೆ 
ಎಂಬುದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡಬಹುದು. 
ಹಿಮಾಲಯದ ಪರ್ವತಶ್ರೇಣಿಯಲ್ಲಿನ ನೇಪಾಳ ರಾಜ್ಯ ದಲ್ಲಿ ನಾನ್ಯದೇವ 
ಎಂಬವನು ರಾಜ್ಯವೊಂದನ್ನು ಸ ಸಾಪಿಸಿ ಆಳತೊಡಗಿದನು. ಅವನ 
ನಂತರ ಗಂಗದೇವೆ ಮತ್ತು ಇನ್ನು ಕೆಲವರು ರಾಜ್ಯಭಾರ ಮಾಡಿದರು. 
ಅವರಲ್ಲೊಬ್ಬನು ನೇಪಾಳದ ಇಂದಿನ ರಾಜದಾನಿಯಾದ 
ಕಠಮಂಡುವನ್ನು ನಿರ್ಮಿಸಿದನು. ಈ ಮನೆತನದ ಮೂಲಪುರುಷನಾದ 
ನಾನ್ಯ ದೇವ ಅಥವಾ ನನ್ನಿಯ ದೇವನು ಕನ್ನ i 
ಯಾರೂ ಊಹಿಸ ಲಿಕ್ಕೆ ಸಾಧ್ಯವಾಗದು ಅಲ್ಲವೆ? ಆದರೆ ಅದು ಸ 
ಗಂಗರಾಜ ಮನೆತನದ ಒಬ್ಬನಿಗೂ ಕಠಮಂಡು ನಗರಕ್ಕೂ ಎಲ್ಲಿಯ 
ಸಂಬಂಧ? ಆದರೆ ಐತಿಹಾಸಿಕ ಸತ್ಯವನ್ನು ಶಾಸನಗಳು ಎತಿತೋ ರಿವೆ. 


ಹಾಗೆಯೇ ಕೊಂಗಾಳ್ವರ ಒಬ್ಬ ಮಂತ್ರಿಯ ಹೆಸರು ಲಕುಳ 
ಎಂದು. ೧೧ನೇ ಶತಮಾನದಲ್ಲದ್ದ ಆತನ ಬಗ್ಗೆ ಶಾಸನವೊಂದರಲ್ಲಿ 
ಉಲ್ಲೇಖವಿದೆ. ಆತನಿಗೆ ನಾಲ್ಕಾರು ಭಾಷೆಗಳು ಬರುತ್ತಿದ್ದವಂತೆ. 
ಕನ್ನ ಡೇತರ ಪ್ರದೇಶಗಳ ಹೆಸ ರುಗಳಾದ ಅರ್ಕಾಟು (ತಮಿಳು) ಮತ್ತು 
ಬಡೋದೆ (ಗುಜರಾತು)-ಇಂಥ ಕನ್ನಡೇತರ ಪ್ರದೇಶಗಳ ಪ್ರಸ್ತಾಪವೂ 


ಬಿ. ಎಲ್‌. ರೈಸ್‌ ೨೧ 


ಶಾಸನಗಳಲ್ಲಿ ಬರುತದೆ. ಕನ್ನಡಿಗರು ದೂರ ದೂರದವರೆಗೂ 


೧೨ ಹ 


ಹೋಗುತಿದ್ದರು, ಪ್ರಸಿದ್ದಿಯನ್ನು ಪಡೆಯುತ್ತಿದ್ದರು ಎಂಬುದು ಸಹ 


ಶಾಸನಗಳೆಂದ ಮನದಟ್ಟಾಗುತ್ತದೆ. 

ದಾರ್ಮಿಕ ವಿಚಾರಗಳನ್ನು ಕುರಿತೂ ಶಾಸನಗಳಲ್ಲಿ 
ಪ್ರಸ್ತಾಪಿ ಸಲಾಗಿದೆ. ಅಂತಹ ಶಾಸನಗಳಿಂದ ಕರ್ನಾಟಕದ ಧರ್ಮಗಳ 
ಸ್ವರೂಪ ಪವನ್ನು ಕಂಡುಕೊಳ್ಳಬಹುದು. ಉದಾಹರಣೆಗೆ ಶೈವ ಧರ್ಮವನ್ನು 
ಕುರಿತ ಶಿಲಾಶಾಸನಗಳನ್ನು ಪ್ರಸ್ತಾಪ A, 
ದಕ್ಷಿಣಬಾರಶದಲ್ಲಿ ಚರಿತ್ರೆಪ ಪೂರ್ವದಿಂದಲೂ ಶೈವಮತ 
ಪ್ರಚಾರದಲ್ಲಿತೆಂದು ಸಂಪ್ರದಾಯ ಪರಂಪರೆ ಹೇಳುತ್ತದೆ. ತನ 
ತಾಯಿಯ. `ಶಿಂಗಪೂಜೆಗೆ ಅನುಕೂಲ ಮಾಡಿಕೊಡುವುದಕ್ಕಾಗಿ 
ರಾವಣನು ಶಿವನ ಪ್ರಾಣಲಿಂಗವನ್ನೇ ಪಡೆದುಕೊಂಡುಬಂದನೆಂದು, 
ಆದರೆ ಗೋಕರ್ಣದಿಂದ ಮುಂದಕ್ಕೆ ಅದನ್ನು ತೆಗೆದುಕೊಂಡು 
ಹೋಗಲಾರದಾದನೆಂದೂ, ಗೋಕಣದಲ್ಲಿ 3 ಪ್ರಾಣಲಿಂಗವು 
ಮಹಾಬಲೇಶ್ವರ ಲಿಂಗವೆಂಬ ಹೆಸರಿನಿಂದ 'ಸಾಪಿತವಾಯಿತೆಂದೂ 
ನಿರೂಪಿ ಸುವ" ಪುರಾಣ ಕಥೆಯಿಂದ, ದಕ್ಷಿಣದಲ್ಲಿ ಶೈವಮತದ 
ಪ್ರಾಚೇನತೆಯೂ ಜನಪ್ರಿಯತೆಯೂ ಸಿದ್ಧವಾಗುತ್ತದೆ... ತಾಳಗುಂದದ 
ಶಾಸನವು “ನಮಃ. ಶಿವಾಯ” ಎಂಬ “ಪ್ರಾರ್ಥನೆಯಿಂದ 
ಪ್ರಾರಂಭವಾಗುತ್ತದೆ. ಬಾದಾಮಿಯ ಚಾಲುಕ್ಕರು ಶೈವಮತಕ್ಕೆ 
ಆಶ್ರಯದಾತರಾಗಿದ್ದರು. ಬಾದಾಮಿಯ ಗುಹೆಗಳ ಶಿಲಾಚಿತ್ರಗಳಲ್ಲೆ 
ನಟರಾಜ, ಹರಿಹರ, ಅರ್ಧನಾರೀಶ್ವರ, ಮಹಿಷಾಸುರಮರ್ದಿನಿಯ 
ಮೂರ್ತಿಗಳಿವೆ. ಉದಯಪುರಕ್ಕೆ' ಉತ್ತರದಲ್ಲಿ ೧೪ ಮೈಲಿ 
ದೂರದಲ್ಲಿರುವ ಏಕಲಿ೦ಗಜಿ * ದೇವಸ್ಥಾನದ ಹತ್ತಿರವಿರುವ 
ನಾಥದೇವಾಲಯದ ಶಾಸನದಲ್ಲಿ ಶೈವಧಮನ'ಕ್ಕೆ ಪಾಶುಪತಧರ್ಮ 
ಮೂಲವೆಂದು ಹೇಳಿದೆ. ಬಾದಾಮಿ ಚಾಳುಕ್ಯ ಮಹಾರಾಜ 
ಕಿರ್ತಿವರ್ಮನ ತಮ್ಮ ಮಂಗಳಿಶನ ಕ್ರಿಶ. ೬೦೨ ರ ಒಂದು ಶಾಸನವು 
ಮಹಾಕೂಟವು ಪೆಣ್ಯಕ್ಷೇತವೆಂದು ವರ್ಣಿಸು ತ್ತದೆ. ಹೊಂಬಳದ 


i 


೨೨ ಬಿ. ಎಲ್‌. ರೈಸ್‌ 


ಶಾಸನದಲ್ಲಿ ಅರ್ಚಕ ಬೊಂತೆಯದೇವನು ಲಕುಲೀಶನ ಮತ್ತೊಂದು 
ಅಮಾರ ಎಂದು ಕೀರ್ತಿತನಾಗಿದ್ದಾನೆ. ಶಿರಾ ತಾಲ್ಲೂಕಿನ 
ಹೇಮಾವತಿಯಲ್ಲಿ ದೊರೆತ ಕ್ರಿಶ. ೯೪೩ ಕ ಮತೊಂದು ಶಾಸನದಲ್ಲಿ 
ಮುನಿನಾಥ ಚೆಲ್ಲುಕನು ಲಕುಪೀಶನ ಅವತಾರವೆಂದು ಭಾವಿಸಿ ಹೇಳಿದೆ. 
ಈ ಪಂಥದ ಆಚಾರ್ಯರುಗಳ ವಿಷಯದಲ್ಲಿ ಹೆಚ್ಚು ಕಡಿಮೆ ಎಲ್ಲಾ 
ಶಾಸನಗಳಲ್ಲಿಯೂ ಇವರು “ಲಾಕುಲ ಸಮಯಸ್ತಂಭ'ರೆ೦ಂದೂ, 
“ಲಾಕುಲಾಗಮಪಂಡಿತ'ರೆಂದೂ ವರ್ಣನೆಯಿದೆ. ಇದು ಬಹು 
ಪ್ರಬಲವಾಗಿದ್ದ ಶೈವಪಂಥ. 


ಶಾಸನಗಳಲ್ಲಿ ಬೌದ್ಧ ಮತ್ತು ಜೈನ ಧರ್ಮಗಳ ಮಧ್ಯೆ ನಡೆಯುತ್ತಿದ್ದ 
ಮತೀಯ ಸ್ಪರ್ಧೆಗಳ ಬಗ್ಗೆ ಪ್ರಸ್ತಾಪವಿದೆ. ಉದಾಹರಣೆಗೆ : ಜೈನ 
ಧರ್ಮೀಯನಾದ ಎರಡನೆಯ ಬೂತುಗನು (೯೨೫-೬೦)-ಇವನಿಗೆ 
ಬೂತಯ್ಯ, ನನ್ನಿಯಗಂಗ ಅಥವಾ ಗಂಗನಾರಾಯಣ ಎಂಬ 
ಹೆಸರುಗಳೂ ಉಂಟು- ಏಕಾಂತ ಮತ (ಎಂದರೆ ಬೌದಧರ್ಮ, 
ಇದರ ವಿರುದ್ದವಾದುದು "ಅನೇಕಾಂತ ಮತ')ಗರ್ವದ 
ಮಿಥ್ಯಾವಾದಗಳೆಂಬ ಮದ್ದಾನೆಗಳ ಕುಂಬ'ಸ್ಥಲಗಳನ್ನು 
ಶಾಸ್ತಸಮ್ಮತವಾದ ಪ್ರತಿವಾಗಳೆಂದಬ ಸಿಡಿಲುಗಳಿಂ ಬಶಿಯುವಂತ 
ಮಾಡಿದನು. ಎಂದು ಮ ಶಾಸನ ಹೊಗಳಿದೆ (ಮೈಸೂರು 
ಗೆರುಟಿಯರ್‌ ಸಂ. ೨. ಪು. ೬೭೫). 


ಕಾಳಾಮುಖರ ಕೇಂದ್ರಗಳು ಬನವಾಸಿ, ಮೊಳ೦ಬವಾಡಿ ಮತ್ತು 
ಅವುಗಳ ಅಕ್ಕಪಕ್ಕದ ಪ್ರದೇಶಗಳಲ್ಲಿದ್ದವು. ಬೆ೦ಗಳೂರು ಸಮೀಪದ 
ನಂದಿ, ಒಂದೂಪುರಕ್ಕೆ ಸಮೀಪದ ಲೇಪಾಕ್ಷಿ ಮತ್ತು ಶಿಕಾರಿಪುರಗಳೂ 
ಅವರ ಪಮುಖ ಕೇಂದ್ರಗಳಾಗಿದ್ದವು ಎಂದು. ಬಳ್ಳಿಗಾವೆಯ ಶಾಸನದಲ್ಲಿ 
ಹೇಳಲಾಗಿದೆ. ಕ್ರಿಶ. ೯೪೩ ರ ಇನ್ನೊ ೦ದು ಶಾಸನದಲ್ಲಿ, ಕ್ಷೀಣವಾಗಿದ್ದ 
ಕಾಳಾಮುಖ ಮತವು, ಸ್ವತಃ ಲಕುಲೀಶನ ಅವತಾರವಾದ : ಮುನಿನಾಥ 
ಚಿಲ್ಲುಕನಿಂದ ಉದ ರಿಸಲ್ಪಟ್ಟಿತು ಎಂಬುದಾಗಿ ಹೇಳಿದೆ. ಕರ್ನಾಟಕದ 


ಬಿ. ಎಲ್‌. ರೈಸ್‌ ೨೩ 


ಅನೇಕ ಶಾಸನಗಳಲ್ಲಿ ಹಲವಾರು ಕಾಳಾಮುಖಿ ಗುರುಗಳ ಹೆಸರುಗಳು 
ಕ೦ಡು ಬರುತ್ತವೆ. ಕೆಲ ವು ಹೀಗಿವೆ : ಕಲಾಶಕ್ತಿ (ಸು ಕ್ರಿ.ಶ. ಪ 
ನೇತ್ರಶಿವಾಚಾಕ್ಕೆ (ಸು.ಕ್ರಿಶ. ೯೦೦), ಈಶ್ವರದೇವ ರುದಗಣ (ಸು 
೧೦೩೦), ಲೋಕನಾಥ ಪಂಡಿತ (ಡು ಕ್ರಿ 43. ೧೦೬೫), ಸ sR 
(ಸು ಕ್ರಿಶ. ೧೦೭೦), ಪೂರ್ಣಾನಂದ ಭಟ್ಟಾರಕ (ಸು. ಕ್ರಿಶ. ೧೦೭೫), 
ಚಂದ್ರಭೂಷಣ ಪಂಡಿತ, ನಾರಾಯಣದೇ ವ,' 'ಪದ್ಧಶಿವ ಪಂಡಿತನ 
ಶಿಷ್ಯ. ನಾಗಶಿವ ಪಂಡಿತ (ಸು. ಕ್ರಿ.ಶ. ೧೧೮೩) ಕರ್ನಾಟಕದ 
ಕಾಳಾಮುಖ ಮತದ ಇತಿಹಾಸದಲ್ಲಿ ಕೊನೆಯ ದೊಡ್ಡ ಹೆಸರು 
ಕ್ರಿಯಶಕ್ತಿಯದು (ಸು.ಕ್ರಿಶ. ೧೩೭೦). ಇವನನ್ನು ಶಾಸನಗಳ ಲ್ಲಿ 
ಶ್ರೀಮದ್‌ ರಾಜಗುರು ಮಹಾಮಂಡಲಾಚಾರ್ಯ “ವಾಣೀವಿಲಾಸ 
ಕ್ರಿಯಾಶಕ್ತಿಯೆಂದೂ “ಶಿವಗುರು ಕಾಶಿವಿಲಾಸ ಕ್ರಿಯಾಶಕ್ತ'ಯೆ೦ದೂ, 
ಪಾಜಗುರು'ವೆಂದೂ ವಿಶೇಷಿಸಲಾಗಿದೆ. 


ಹೀಗೆ ಶಾಸನಗಳಲ್ಲಿ ಧರ್ಮಸಂಬಂಧಿ ವಿಚಾರಗಳು 
ಪ್ರಸ್ತಾಪವಾಗಿದ್ದು, ಇವು ಸಹ ಧಾರ್ಮಿಕ ಬರಹಗಳಿಗೆ 
ಸಹಾಯಕವಾಗಿವೆ” 


ಆದ್ದರಿಂದ ಯಾವುದೇ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, 
ಆರ್ಥಿಕ, ಭಾಷಿಕ, ಸಾಹಿತ್ಯಿಕ, ಕಲಾತ್ಮಕ, ಜಾನಪದೀಯ ವಿಷಯಗಳನ್ನು 
ಅಭ್ಯಾಸ ಮಾಡುವವರು ಶಾಸನಗಳನ್ನು ಪರಿಶೀಲಿಸಲೇ ಬೇಕಾಗುತ್ತದೆ. 
ಆದ್ದರಿಂದಲೇ ಶಾಸನಗಳು ನಮಗೆ "ಅತ್ತಮೂಲ ನಿಧಿಗಳು! ಇಲ್ಲಿ 
ಒಂದು ಮಾತನ್ನು ಹೇಳಬೇಕಾಗುತ್ತದೆ. ಅದೇನೆಂದರೆ, ಎಲ್ಲ 
ಶಾಸನಗಳೂ ನಂಬಲರ್ಹವಲ್ಲ ಎಂಬುದು. ಸ್ವಾರ್ಥಸಾಧನೆಗಾಗಿ 
ಯಾವುದೇ ಹಿಂದಿನ ದಿನಾಂಕವನ್ನು ದಾಖಲಿಸಿ, ಆಸ್ತಿಯನ್ನು 
ಪಡೆಯುವ ಉದ್ದೇಶದಿಂದ ಬರೆಯಿಸಿ ಇಟ್ಟುಕೊಂಡ ಕೆಲವು 
ಶಾಸನಗಳೂ ಇವೆ. ಆದರೆ ಅದರ ಸ ಸತ್ಯಾಸತ್ಯತೆಯನ್ನು ತಿಳಿಯಲು 


ಬೇರೆ ಹತ್ತಾರು ಶಾಸನಗಳು ನೆರವಿಗೆ ಬರುತ್ತವೆ. 


೨೪ ಜಿ. ಎಲ್‌. ರೈಸ್‌ 


ಶಾಸನಗಳಿಂದ ಪ್ರಾಪ್ತವಾಗುವ ಅನುಭವ : ಶಾಸನಗಳಿಂದ 
ಜನಜೀವನ ತಿಳಿದುಬರುತ್ತದೆ ಎಂಬುದಕ್ಕೆ ಕೆಲವು ಉದಾಹರಣೆಗಳನ್ನು 
ನೋಡಬಹುದು : ಅರಕಲಗೂಡಿನ "ಶಾನುಭೋಗನೊಬ್ಬ ಲಂಚ 
ಮ್ಮತ್ತಿದ್ದನೆಂಬ ಅಪಾದನೆಗೊಳಗಾದ. ಪ್ರಕರಣ ತನ್ನ ಮೈಮೇ ಲೆ 
ದುದನ್ನು ಸಹಿಸಲಾಗದೆ ಸುಟುಕೊಂಡು 'ಸತ್ತನಂತೆ. ವಿಜಯನಗರದ 
ಭು "ಆನಂದನಿದೆ' ಎಂಬ ಹೆಸರಿನಿಂದ ದುಡ್ಡನ್ನು 
ಕೂಡಿಸಿ, ಬಡ ವಿದ್ವಾಂಸರಿಗೆ ಹಂಚುತ್ತಿದ್ದನೆಂದು, ೧೫೨೯ರ ಒಂದು 
ಶಾಸನದಲ್ಲಿ ಬಂದಿದೆ” ಇಂದು ನಮಲ್ಲಿ' ಪ್ರಚಲಿತವಿರುವ ೬... 
ರೋಜ್‌ಗಾರ್‌ ಮುಂತಾದ ಯೋಜನೆಗಳನ್ನು ಇದು ನೆನಪಿಸು ಸುತ 
ಊರಹೊರಗೆ ಮೇಯುವ ದನಗಳನ್ನೆಲ್ಲ ಓಡಿಸಿಕೊಂಡು ಹೊ ತದ 
ಎಷ್ಟೋ ಪ್ರಸ೦ಗಗಳಿದ್ದವು. ಆಗ ಊರಿನ ಯುವಕನೊಬ್ಬ ಸಾಹಸದಿಂದ 
ಹೋರಾಡಿ, ದನಗಳನ್ನು ರಕ್ಷಿಸುತ್ತಿದ್ದ. ಅವನು ಆ ಹೋರಾಟದಲ್ಲಿ 
ಸತ್ತು ವೀರಸ್ವರ್ಗ ಸೇರಿದನೆರಿದು” ಅವನ ಹೆಸರಿನಲ್ಲಿ ಶಾಸನವನ್ನು 
ಬರೆಯಿಸುತ್ತಿದ್ದರು. ಈ ಬಗೆಯ ತ್ಯಾಗವನ್ನು ವರ್ಣಿಸುವ ಅನೇಕ 
ಶಾಸನಗಳು ಲಭ್ಯವಿವೆ. ಗಂಗಪೆಮಾಣನಡಿ ಬೂತುಗನ ಅಂಕಕಾರ 
ಮನಾಲನ ಮೆಚ್ಚಿನ ನಾಯಿ ಕಾಳಿ ಹ೦ದಿಯೊಡನೆ ಕಾದಾಡಿ ಸತ್ತಿತಂತೆ. 
ಆತ ಆ ನಾಯೆಗೆ ಆತಕೂರಿನಲ್ಲಿ ವೀರಗಲ್ಲನ್ನು ನೆಡಿಸಿ ಶಾಸನ 
ಬರೆಯಿಸಿದ್ದು ಮೈನವಿರೇಳುವ ವಿಚಾರ| ಕೆರೆಯ 'ಹೂಳನ್ನು ತೆಗೆದು 
ಸಾಗಿಸಲು ವಯು ನಿರ್ವಹಣೆಗಾಗಿಯೇ ಬಂಡಿಯೊಂದನ್ನು 
ಇರಿಸಲಾಗುತ್ತಿತ್ತು ಅಂಥ ಒಂದು ಶಾಸನವೂ ಇದೆ. ತರೀಕೆರೆ 
ತಾಲ್ಲೂಕಿನ ಒಲದು ಶಾಸನದ ಪ್ರಕಾರ ಮುರಿದ ಮನೆ, ಒಡೆದ ಕೆರೆ, 
ಪಾಳುಬಿದ್ದ ಬಾವಿ, ಪತನಹೊಂದಿದ ರಾಜ ಇವುಗಳ ಜೀರ್ಣೋದ್ಧಾರ 
ಹಾಗೂ ಶರಣಾಗತರ ರಕ್ಷಣೆ ಇವೇ ಮೊದಲಾದ ಕಾರ್ಯಗಳೆಗೆ 
ನೂರುಪಟ್ಟು ಪುಣ್ಯವಂತೆ! ವಿಜಯನಗರ ಅರಸರ ಕಾಲದಲ್ಲಿದ್ದ 
ಸಿ೦ಗಲೆ ಎಂಬ ಹೆಣ್ಣುಮಗಳು ತನ್ನ ಮಗುವಿಗೆ ಹಾಲುಣಿಸುವಾಗೆ 
ಹೇಳುತ್ತಿದ್ದ ಮಾತುಗಳೆಂದರೆ : ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, 
ದೇವಾಗಾರಮಂ ಮಾಡಿಸು, ಸೆರೆಯೊಳು ಸಿದ ಅನಾಥರಂ ಬಿಡಿಸು 


ಬಿ. ಎಲ್‌. ರೈಸ್‌ ೨೫ 


ಮಿತ್ರರಿಗೆ ಬೆ೦ಬಲವಾಗಿರು, ನಂಬಿದವರಿಗೆ ನಿಷ್ಠನಾಗಿರು, ಚ| 
ಪೊರೆ. ಇತ್ಯಾದಿ. ಇವುಗಳ ಮೂಲಕ ನಮ್ಮವರ ಬದುಕಿನ ಬಗೆಯ 
ತಿಳಿಯಬಹುದಲ್ಲವೆ? ಇದೆಲ್ಲಾ ಶಾಸನಗಳ ಅಧ್ಯ ಜಡ್‌ 
ಪ್ರಾಪ್ತವಾದವು ಎಂಬುದು ನೆನಪಿರಬೇಕು. 


ಶಾಸನಗಳಲ್ಲಿ ಜಾನಪದ : ಸರ್ವ ವ್ಯಾಪಿಯಾದ ಜಾನಪದ 
ತ. ವ್ಯಕ್ತವಾಗಿರುವುದನ್ನು ಕಾಣಬಹುದು. ಸ್ವತಃ 
ಜಾನಪ ದವೇ ಅಲಿಖತ" ದಾಖಲಾತಿಯಾಗಿದ್ದರೂ ಆ ಅಲಿಖಿತ 
ದಾಖಲಾತಿಯನ್ನೇ ದಾಖಲಿಸಿದ ಶಾಸ ಸನಗಳಲ್ಲಿನ ಜಾನಪದದ ಬಗ್ಗೆ 
ಕುತೂಹಲ ಸಹಜವಾದುದು. ಜಾನಪದವು ಜನಸಾಮಾನ್ಯರ ಬದುಕಿನ 
ಪಡಿ-ನುಡಿ, ಹಾಗೆಯೇ ಶಾಸನವೂ ಜನರ ಬದುಕಿನ ಪ್ರತಿಬಿಂಬ. 
ಕ್ರಿಶ. ೧೧-೧೨ನೇ ಶತಮಾನದಲ್ಲಿದ್ದ ವಿಜ್ಞಾನೇಶ್ವರನೆಂಬ : ವಿದ್ವಾಂಸ 
ಶಾಸನ ಮತ್ತು ಜಾನಪದ ಎಂಬ "ಎರಡು ಬಗೆಯ ದಾಖಲೆಗಳನ್ನು 
ಉಲ್ಲೇಖಿಸಿದ್ದಾನೆ. ಆತ ಈ ಎರಡರ ನಡುವೆ ಮಹತ್ತದ್ದೆನಿಸುವ 
ಯಾವ ವ್ಯತ್ಯಾಸವೂ ಇಲ್ಲವೆಂದು ಹೇಳಿದ್ದಾನೆ. ಇತಿಹಾಸ ದ್ರ” ಅಪ್ಪಟ 
ದಾಖಲೆಗಳಾದ ಶಾಸನಗಳಲ್ಲಿ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ 
ಹಾಗೂ ಸಾಂಸ್ಕೃತಿಕ ವಿವರಗಳೂ ದಾಖಲೆಗೊಂಡು, ಒಟ್ಟಾರೆ 
ಜನಪದರ ಅನುಭವಗಳೆಲ್ಲಾ ಪ್ರತಿಬಿಂಬಿತವಾಗಿವೆ. ಧರ್ಮದ 
ಪರಿಕಲ್ಪನೆಯ ಹಿನ್ನೆಲೆಯನ್ನುಳ್ಳ ಶಾಸನಗಳಿವೆ. ನಂಬಿಕೆ ಆಚಾರ, 
ವಿಚಾರೆಗಳಿಗೆ ಸಂಬಂಧಿಸಿದ "ಶಾಸನಗಳಿವೆ. ರೋಗ ರುಜಿನಗಳು, 
ನ್ಯಾಯ ತೀರ್ಮಾನ, ಹಬ್ಬ ಹರಿದಿನಗಳು, ಕ್ರೀಡೆಗಳು, ಜಾತಿ 
ಜನಾಂಗಗಳು, ಸಂಗೀತ ವಾದ್ಧೆ ವಿಶೇಷಗಳು, ವೀರಗಲ್ಲು, ಮಾಸ್ತಿಗಲ್ಲು 
ಸ್ಮಾರಕಗಳು- ಹೀಗೆ ಇಡೀ ಜನಪದದ ಬದುಕಿನ ಅನುಭವದ 
ಅಭೆವ್ಯಕ್ತಿಗಳಾಗಿ ಶಾಸನಗಳು ಸಾಕಾರಪಡೆದಿರುವುದನ್ನು ಬೆಂಜಮಿನ್‌ 
ಲೂಯಿ ರೈಸ ಸ್‌ರ ಪರಿಶ್ರಮದಿಂದ ನಾವು ಕ೦ಡುಕೊಳ್ಳುವಂತಾಯಿತು. 


ಶಾಸನಗಳಲ್ಲಿ ಏನಿಲ್ಲ ಏನುಂಟು? : ನ್ಯಾಯ ತೀರ್ಮಾನಕ್ಕೆ 
SE: ೧೫೮೦ ರ ಒಂದು ಶಾಸ ಸದ ಘಟನೆ ಇದು : 


೨೬ ಜಿ. ಎಲ್‌. ರೈಸ್‌ 


ಕುಂಬಾರರ ಮದುವೆಯ ಸಮಯದಲ್ಲಿ ನಾಯಿಂದರು ಕುಂಬಾರರ 
ಕಾಲುಗುರನ್ನು ತೆಗೆಯುವುದಿಲ್ಲವೆಂದೂ, ಅಗಸರು ಚಪ್ಪರಕ್ಕೆ ಮೇಲು 
ಕಟ್ಟನ್ನು ಕಟ್ಟುವುದಿಲ್ಲವೆಂದೂ ಹೇಳುತ್ತಾರೆ. ಈ ವಿವಾದದ ಪರಿಹಾರಕ್ಕೆ 
ದಿವ್ಯ ಪದ್ಧತಿಯನ್ನು ಕೊನೆಗೆ ಅನುಸರಿಸಲಾಯಿತು. ಹರದನಹಳ್ಳಿಯ 
ದಿವ ಲಿಶಿಗೇಶ್ವರನ ಸನ್ನಿಧಿಯಲ್ಲಿ ಕುಂಬಾರರು ತಮ್ಮ ಹಕ್ಕನ್ನು 
ಪ್ರತಿಪಾದಿಸಿ ಬಿಸಿತುಪುದಲ್ಲಿ ಕೈಯಿಕ್ಕಿ ಗೆದ್ದಾಗ, ಅವರ ಪರೆ ತೀರ್ಪು 
ನೀಡಬೇಕಾಯಿತಂತೆ. "ಮಂಡ್ಯ ಜಿಲ್ಲೆಯ ಮರಡಿಪುರ ಮತ್ತು ಗರುಡನ 
ಹಳ್ಳಿಯ ಗ್ರಾಮಸ್ಥರಲ್ಲಿ ಹಳ್ಳಿಯ ಸೀಮೆಯ ವಿಷಯದಲ್ಲಿ ಕ್ರ ಶೆ ೧೨೭೫ 
ರಲ್ಲೆ ವಿವಾದಪೊಂದು' ತಲೆದೋರಿತು. ಮರಡಿಪುರದವರು 
ಬಲತ್ಕಾರವಾಗಿ ಗಡಿಕಲ್ಲನ್ನು ನೆಟ್ಟಿದ್ದಾರೆಂದು ಗರುಡನ ಹಳ್ಳಿಯ ಕನ್ನಯ್ಯ 
ಆಪಾದಿಸಿ ದಿವ್ಯದಲ್ಲಿ ಗೆದ್ದಾಗ, ಹೊಯಳ ದೊರೆ ನರಸಿಂಹ ಅವನ 
ಪರವಾಗಿ ತೀರ್ಪಿತ್ತನು. ಇಂತಹ ಅನೇಕ ನಿದರ್ಶನಗಳನ್ನು 
ನೋಡಬಹುದು. ವಿವಾದವೊಂದು ತೀರ್ಮಾನವಾದ ಮೇಲೆ ಶಾಸನ 
ಹಾಕಿಸಿದ ಎರಡು ಗುಂಪಿನವರು ಒಪ್ಪಿಕೊಂಡಿರುವ ಮಾತೆಂದರೆ 
ನಮ್ಮಿಬ್ಬರೊಳಗೆ ಮನಸ್ತಾಪಗಳು ಬಿಂದರೆ ಬುದ್ಧಿ ಯಿಂದಲೇ 
ಪರಿಹರೆಸಿಕೊಳ್ಳಬೇಕಲ್ಲದೆ ಹುಡುಕಿ ಕಾದ ಸಲ್ಲದು. 

ಶಾಸನಗಳಲ್ಲಿ ನೂರಾರು ಜಾತಿಗಳ ಪ್ರಸ್ತಾಪವಿದೆ. ಕೆಲವನ್ನು 
ಹೆಸರಿಸುವುದಾದರೆ : ಜಂಗಮ, ಹಡಪದ, ನಾವಿದ, ಅಂಬಿಗ, 
ಬೋಯಿ, ಬಡಗಿ, ಪಂಚಾಳ, ಅಕ್ಕಸಾಲಿ, ಉಪ್ಪಾರ, ಕುರುಬ, ಕಮ್ಮಾರ, 
ಕುಂಬಾರ, ದೊ೦ಬ, ಓಜ, ಗೊಲ್ಲ, ಜಂಗಲ್ಲ, ಸುಡುಗಾಡುಸಿದ್ದ, 
ಜಡೆಜೋಗಿ, ಹೆಳವ, ಹಾಲುವಕ್ಕ, ಕಾಡುಸಿದ್ಧ, ಗೊರವ, ಬಣಂಜುಶೆಟ್ಟ, 
ಇತ್ಯಾದಿ. 

ಬಿರುದುಗಳನ್ನು ನೋಡಿ : ಬಡವರ ಮೇಲೆ ಅಂಥದೊಂದು 
ಬಿರುದು. ಅಲ್ಲಪ್ಪ ಎ೦ಬ ಅಧಿಕಾರಿಯು ಕರಿಯ ಮಡಕೆಯಲ್ಲಿ ಬಿಳಿಯ 
ಕೂಳನ ವುಂಬ ಮಂಡಳಿಕರ ಗಂಡ ಎನಿಸಿದ್ದನಂತೆ. ಹೊಟ್ಟೆಣ್ಣ 
ನಾಯಕ "ಕಪಟ ಇಲ್ಲದ ಬೇಡ'ನಾಗಿದ್ದ ಚಿತ್ರವಿಚಿತ್ರವಾದ ಬಿರುದುಗಳ 


ಬಿ. ಎಲ್‌. ರೈಸ್‌ ೨೭ 


ಉಲ್ಲೇಖ ಶಾಸನಗಳಲ್ಲಿವೆ. 

ಸತಿ ಪದ್ಧತಿಯನ್ನು ಕುರಿತ ಒಂದು ಕುತೂಹಲಕಾರಿ ಶಾಸನ 
ಮೈಸೂರು ಜೆಲ್ಲೆಯ “ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಕೆ. 
ಬೆಳತೂರಿನಲ್ಲಿ ದೊರಕಿದೆ. ಇಲ್ಲಿ ನಿರೂಪಿತವಾಗಿರುವ ಸಹಗಮನ 
ಸನ್ನಿವೇಶ ವಿಶಿಷ್ಟವಾಗಿದ್ದು ಹೃದಯವಿದ್ರಾವಕವಾಗಿದೆ. ನವಿಲೆನಾಡಿನ 
ಏಚನಿಗೆ ತನ್ನ ದಾಯಿಗಳೊಡನೆ ಹೋರಾಡುವ ಪರಿಸ್ತಿತಿ 
ಅನಿವಾರ್ಯವಾಗುತ್ತದೆ. ಹೋರಾಟದಲ್ಲಿ ದಾಯಿಗ ಮಡಿಯುತ್ತಾನೆ. 
ತಲಕಾಡಿನಲ್ಲಿದ್ದ ಚೋಳ ದೊರೆಯು ಏಚನನ್ನು ಕರೆಸಿ ವಿಚಾರಿಸಿ, 
ಆತನಿಗೆ ಮರಣದಂಡನೆ ವಿಧಿಸುತ್ತಾನೆ. ಈ ವಿಷಯ ತಿಳಿದ ಏಚನ 
ಹೆಂಡತಿ ದೇಶಬ್ಬೆ ಸಹಗಮನಕ್ಕೆ ಸಿದ್ಧಳಾಗುತ್ತಾಳೆ. ಆಕೆಯ ಮಾತಾ 
ಪಿತರು ಬಂಧು” ಮಿತ್ರರು ಅದನ್ನು ತಡೆಯೆಲು ಪ್ರಯತ್ನಿಸಿದಾಗ 
ಮಗು ನಾಡಿನ ಅಧಿಕಾರಿಯ ಮಗಳೂ ನವಿಲೆ ನಾಡಿನ. ಅಧಿಕಾರಿಯ 
ಪತ್ನಿಯೂ ಆದ ನಾನು ಜೀವಿಸಿದ್ದೇ ಆದರೆ ಎರಡೂ ವಂಶಗಳ 
ಕೀರ್ತಿಗೆ ಕಳಂಕವುಂಟಾಗುವುದು ಎ೦ದು ವಾದಿಸಿ, ಅವರನ್ನು ಒಪ್ಪಿಸಿ, 
ದಾನಧರ್ಮ ಮಾಡಿ ಪ್ರಾಣತ್ಯಾಗ ಮಾಡಿದಳಂತೆ. ಶಿಲೆಯ ಮೇಲೆನ 
ಸುಂದರ ಜನಪದ ಕಾವ್ಯವಿದಲ್ಲವೆ? 


ಕಾಲರಾಯನ ಮಹಿಮೆ : ಕಾಲರಾಯನ ಮಹಿಮೆ ಇಂತಹ 
ಶಾಸನಗಳ ಮೇಲೂ ಬೀಳದೆ ಹೋಗಲಿಲ್ಲ. ಕಾಲ ಸರಿದಂತೆ-ಅವುಗಳ 
ಆಗಿನ ಲಿಪಿಯು ಮುಂದಿನ ಜನಾ೦ಗದವರಿಗೆ ತಿಳಿಯದೆ ಹೋಯಿತು. 
ಹೀಗಾಗಿ ಶಾಸನಗಳ ಬಗ್ಗೆ ಜನರಿಗೆ ಸಹಜವಾಗಿ ಮೂಢನಂಬಿಕೆಗಳು 
ಬೆಳೆಯತೊಡಗಿದವು. ಅವುಗಳಲ್ಲಿ ಎಂಥದೋ ಗೌಪ್ಯ 
ಅಡಗಿದೆಯೆಂದು ಮುಸಲ್ಮಾನ್‌ ದೊರೆಗಳು, ನವಾಬರು ಭಾವಿಸಿ 
ಅವುಗಳನ್ನು ಓದಿಸುವ ವ್ಯರ್ಥ ಪ್ರಯತ್ನಮಾಡಿದರು. ಹೊರಗಿನವರ 
ಮಾತಿರಲಿ, ಒಳಗೆನವರಿಗೇ ಶಾಸನಗಳ ಲಿಪಿ 
ಅರ್ಥವಾಗದೆಹೋಯಿತು. ಶಾಸನಗಳ ಕೆಳಗೆ ನಿಧಿ ಹೂಳಿಟ್ಟಿರಬೇಕೆಂಬ 
ಮೌಢ್ಯದಿಂದ, ದುರಾಸೆಪಟ್ಟು, ಅವನ್ನು ಕಿತ್ತುಬಿಸಾಡಿದರು. ಹಾಗೆ 


೨೮ ಬಿ. ಎಲ್‌. ರೈಸ್‌ 


ಕಟ್ಟುವುದಕ್ಕೂ ಬಚ್ಚಲು ಮೋರಿಗೂ ಉಪಯೋಗವಾದವು. ಆದರೆ 
೧೭ೇ ಶತಮಾನದ ಹೊತ್ತಿಗೆ ಅವನ್ನು ಓದುವ ಪ್ರಯತ್ನ 
ಮಾಡಿಸಿದವರು ಮೈಸೂರಿನ ಚಿಕ್ಕದೇವರಾಜ. ಒಡೆಯರು. ಮುಂದೆ 
೧೮ನೇ ಶತಮಾನದಲ್ಲಿ ಐರೋಪ್ಯರು ಇಲ್ಲಿಗೆ ಬಂದಮೇಲೆ ಅವುಗಳ 
ಅಧ್ಯಯನಕ್ಕೆ ಚಾಲನೆ "ದೊರೆಯಿತು. ಮೆಕೆಂಯು, ಬುಕನನ್‌ ಹಾಗೂ 
ಡಿಕನ್‌ ಶಾಸನಗಳ ನ್ನು ಅಧ್ಯಯನ ಮಾಡಿದ ಆದ್ಯರು. ಡಿಕ್ಷನ್‌ ೧೬೫ 
ಶಾಸನಗಳನ್ನು ಸಂಗಹಿಸಿಟಿದ್ದನು. 


ಶಾಸನ ಪಿತಾಮಹ : ಡಿಕ್ಷನ್ನರ ಸಂಗ್ರಹ ರೈಸ ಸ್‌ರ ಕೈಸೆ €ರುವ 
ಹ ರೈಸ್‌ ಶಾಸನಗಳ ಆಧ್ಯಯನಕ್ಕೆ "ತೊಡಗಿದ್ದರು. "ಕರಿಗೆ 
ಸೇರುವ ಮುನ್ನ ಯಾವುದೇ ಶಾಸನಗಳನ್ನು ನೋಡಿರದ ರೈಸ್‌ 
ಸಾಹೇಬರು ಪಿವುಗಳ ತ್ತ ಅನಿವಾರ್ಯವಾಗಿ ಗಮನಹರಿಸಿದಳು. 
ಹಳೆಗನ್ನಡ ಲಿಪಿಯನ್ನು ಅದಕ್ಕಾಗಿ ಕಲಿತರು. ಶಾಸನಗಳಿಂದ ಹೆಚ್ಚಿನ 
ಚಾರಿತ್ರಿಕ, ಸಾಂಸ್ಕ ತಿಕ ಅಂಶಗಳನ್ನು ಕಂಡುಹಿಡಿಯಬಹುದೆಂಬುದನ್ನು 
ಮನಗಂಡರು. ತೆವರು ಶಾಸನಗಳನ್ನು ಸಂಗ್ರಹಿಸುವ, ಅವನ್ನು ಓದ 
ಅಥ್ಲೆ ರ್ಯ ಸುವ ಕಾರ್ಯವನ್ನು ಓನಾಮದಿರಿದ ಆರಂಭಿಸಿ, ಸ್ವಪ್ರಯತ್ನ! ದಿಂದ 
ಮುಂದುವರಿದು ಅದರ “ಜನಕನೆಂಬ ಖ್ಯಾತಿಗೆ ಪಾತ್ರರಾದರು. 


ಆಗಿನ ಮೈಸೂರಿನ ದಿವಾನರು, ಶಾಸನ ಸಂಶೋಧನೆಗಾಗಿ 
ಪ್ರತ್ಯೇಕ ಖಾತೆಯನ್ನು ತೆರೆದು, ರೈಸರನ್ನು ಅದರ ದಿಗ್ಬರ್ಶಕರನ್ನಾಗಿ 
ಸೇಮಿಸಿದರಷ್ಟೆ ಅವರಿಬ್ಬರಿಗೂ ಆ ಕೆಲಸ ದ ಆಳ ಅಗಲಗಳ 
ಅರಿವಿರಲಿಲ್ಲ. ನು ಮಾಡಬೇಕೆಂಬ ಸ್ಪಷ್ಟ ಕಲ್ಪನೆ ಇರಲಿಲ್ಲ ಕೆಲಸ 
ಮಾಡುತ್ತಾ. ಹೋದಂತೆ ಅದರ ವಿಸ್ತಾರದ ಅರಿವು ಉಂಟಾಯಿತು. 
ರೈ ಸರು ನವೃತ್ತಿ ವಯಸ್ಸು ಮೀರಿದ ಮೇಲೂ ೧೪ ವರ್ಷಗಳ ಕಾಲ 
ಈ ಕಾಯಕದಲ್ಲಿ ದುಡಿದು ಮುಪ್ಪಾದರು. ಏಕಾಂಗಿಯಾಗಿ ಈ 
ಕೆಲಸ ವನ್ನು ಅವರು ನಿಬಾಯಿಸ ಸಬೇಕಿತ್ತು. ಆನಂತರ ಅವರಿಗೆ ಆರ್‌. 
ನರಸಿಂಹಾಚಾರ್ಯರು ನೆರವಿಗೆ ನಿಂತರು. ರೈಸರಿಗೆ ಈ ಕೆಲಸದ 
ಜೊತೆಗೆ ಬೇರೆ ಕೆಲಸಗಳನ್ನು ವಹಿಸಲಾಗಿತ್ತು. ಜನರ ಪ್ರೋತ್ಸಾಹವೂ 


ಸುತೆ 


ಬಿ. ಎಲ್‌. ರೈಸ್‌ ೨೯ 


ಈ ದಿಕ್ಕಿನಲ್ಲಿ ದೊರೆಯಲಿಲ್ಲ. ನೈಸರ್ಗಿಕ ಹಾವಳಿ ಬೇರೆ. ಕ್ರಿ.ಶ. 
೧೮೭೭-೭೮ ರಲ್ಲಿ ಮೈಸೂರು ಸರಸ್ಥಾನದಲ್ಲಿ ಭಯಂಕರ ಬರಗಾಲ 
ತಲೆದೋರಿತು. ದಿ೮ಲ೮ ರಲ್ಲಿ ಫ್ಲೇಗಿನ ಪಿಡುಗು. ಪುಣ್ಯಕ್ಕೆ 
ವೇಳೆಗಾಗಲೇ ಶಾಸನ ಸಂಗ್ರಹದ ಕಾರ್ಯ ಮುಗಿದು ಶಾ 
ಮತ್ತು ಮುದ್ರಣ ಕಾರ್ಯಗಳಷ್ಟೇ ಉಳಿದಿದ್ದವು. 


ಬಿ. ಎಲ್‌. ರೈಸರು ಸಂಗ್ರಹ ಮಾಡಿದ ಶಾಸನಗಳ ಸಂಖ್ಯೆ 
ನಿಖರವಾಗಿ ಇಷ್ಟೇ ಬಾಜ ತಿಳಿದಿಲ್ಲ. ಸುಮಾರು ೨೦-೨೩ ಸಾವಿರೆ 
ಸಂಗ್ರಹವಾದ ಪಸಟಿತ ಶಾಸನಗಳಲ್ಲಿ' ರೈಸರದು ಸುಮಾರು ೯ ಸಾವಿರ 
ಇದ್ದವು. ಇಷ್ಟು ಪ್ರಮಾಣದಲ್ಲಿ ಶಾಸನಗಳನ್ನು ಸಂಗಹಿಸಿ, ಅವನ್ನು 
ಸಂಪಾದಿಸಿ, ಸಂಶೋಧಿಸಿ ಪ್ರಕಟಿಸುವ ಮಹಾನ್‌ ಕಾರ್ಯವನ್ನು 
ರೈಸ್‌ ಸಾಹೇಬರು ಮಾಡಿದ್ದರಿಂದಲೇ ಅವರನ್ನು “ಶಾಸನ. ಪಿತಾಮಹ* 
ಬೆ ಅನ್ವರ್ಥನಾಮದಿಂದ ಕರೆಯಲಾಯಿತು. 


ಎಪಿಗ್ರಾಫಿಯಾ ಕರ್ನಾಟಿಕಾ : ಬೆಂಜಮಿನ್‌ ಲೂಯಿ ರೈಸರು 
ಕಂಡುಹಿಡಿದ ಶಾಸನಗಳೆಲ್ಲವೂ "ಎಪಿಗ್ರಾಫಿಯಾ ಕರ್ನಾಟಿಕಾ' ಎಂಬ 
ಸಂಪುಟಗಳಲ್ಲಿ ಅಡಕವಾಗಿವೆ. ಕರ್ನಾಟಕದ ಇತಿಹಾಸಕ್ಕೆ 
ಸಂಬಂಧಿಸಿದ "ಯಾವುದೇ ಮಹತ್ವದ ವಿಚಾರ, ವಿಮರ್ಶೆ ನಡೆದರೆ, 
ಅವುಗಳ ಮೂಲ ಮಾಹಿತಿ ವಿಪಿಗ್ರಾಫಿಯಾ ಕರ್ನಾಟಿಕಾದ 
ಸಂಪುಟವೊಂದರಲ್ಲಿ ತಪ್ಪದೆ ದೊರೆಯುತ್ತದೆ. ಭಾರತದ ಇತಿಹಾಸ 
ಕುರಿತು ಪ್ರಸ್ತಾಪವಾದಾಗಲೂ ರೈಸರ ಹೆಸರು ತಪ್ಪದೆ ಪ್ರಸ್ತಾಪವಾಗುತ್ತದೆ. 
ಅಷ್ಟರಮಟ್ಟಿಗೆ ಅವರ ಶಾಸನ ಸಂಗ್ರಹದ ಚ ನಡೆದಿದೆ. 


ಮೈಸೂರು ಸಂಸ್ಥಾನ ಮತ್ತು ಕೊಡಗು ಪ್ರದೇಶದಲ್ಲಿ 
ದೊರೆಯಬಹುದಾದ ಶಾಸನಗಳನ್ನು ಸಂಗಹಿಸಿ ದಾಖಲಿಸುವ 
ಯೋಜನೆಯಿಂದ ಆರಂಭವಾದ ಶಾಸನ ಸಂಗ್ರಹ ಮತ್ತು 
ದಾಖಲಾತಿಯ ಕೆಲಸ, ಕರ್ನಾಟಕವನ್ನು ಆವರಿಸಿ ತನ್ನ “ಕೆಗೆ ಬಾಡೆ 
ತೆಗೆದುಕೊಂಡಿತು. ೧೮೮೯ ರಲ್ಲಿ ಕೊಡಗಿನ ೨೩ ಶಾಸನಗಳನ್ನು 
ಎಪಿಗ್ರಾಫಿಯ ಕರ್ನಾಟಕದ ಮೊದಲ ಸಂಪು ುಟದಲ್ಲಿ ಪ್ರಕಟಿಸಿದ. 


೩೦ ಜಿ. ಎಲ್‌. ರೈಸ್‌ 


ರೈಸ್‌, ಶ್ರವಣಬೆಳಗೊಳದಲ್ಲಿ ದೊರೆತ ಸುಮಾರು ೧೫೦ ಶಾಸನಗಳನ್ನು 
ಎರಡನೆಯ ಸಂಪುಟದಲ್ಲಿ ಪ್ರಕಟಿಸಿದರು (೧೮೮೯). ಈ ಎರಡೂ 
ಸಂಪುಟಗಳ ಪ್ರಕಟನೆಯಿ೦ದ ಶಾಸನಗಳ ಅಧ್ಯಯನದ ಮಹತ್ವದ 
ಅರಿವಾಗಿ ದಿವಾನ ಶೇಷಾದ್ರಿ ಅಯ್ಯರ್‌ ಅವರ ಸಲಹೆಯರಿತೆ 
ಮೈಸೂರು ಸಂಸ್ಥಾನದಲ್ಲಿ ಪ್ರತ್ಯೇಕವಾದ ಪ ಪುರಾತತ್ವ ಇಲಾಖೆಯನ್ನು 
ಹುಟ್ಟು ಹಾಕಿ ಲೂಯಿ ರೈಸರು ಪ್ರತಿಯೊಂದು ಜಿಲ್ಲೆಯ ಶಾಸ ಸನಗಳ 
ಅಧ್ಯಯನ ನಡೆಸಿದರು. ೧೫ ವಷ ೯ ಕಾಲ ದುಡಿದು ೩ನೇ 
ಸಂಪುಟದಿಂದ ೧೨ನೇ ಸಂಪುಟದವರೆಗೆ ಪ್ರಕಟಿಸಿದರು. ಅವು 
ಕ್ರಮವಾಗಿ: ಮೈಸೂರು (ಸಂಪುಟ ೩-೪), ಹಾಸನ (ಸ೦. ೫), 
ಕಡೂರು (ಸಲ ೬), ಶಿವಮೊಗ್ಗ (ಸಂ. ೭-೮), ಬೆಂಗಳೂರು 
(ಸಂ. ೯), ಕೋಲಾರ (ಸಂ. ೧೦), ಚಿತ್ರದುರ್ಗ (ಸಂ. ೧೧) 
ಮತ್ತು ತುಮಕೂರು (ಸಂ. ೧೨). ೧೮೮೬ ರಿಂದ ೧೯೦೬ ರ 
ವರೆಗೆನ ೨೦ ವರ್ಷಗಳ ಅವಧಿಯಲ್ಲಿ ರೈಸ್‌ ೧೨ ಸಂಪುಟಗಳನ್ನು 
ಸಂಪಾದಿಸಿ ಪ್ರಕಟಿಸಿದರು. ಈ ಸಂಪುಟಗಳಲ್ಲಿ ಒಟ್ಟು ೯೦೮ 
ಶಾಸನಗಳು ಅಚ್ಚಾಗಿವೆ. 


ಒಂದು ಸಾವಿರಕ್ಕೂ ಮಿಕ್ಕಿದ ಪುಟಗಳುಳ್ಳ ದೊಡ್ಡ ಆಕಾರದ 
ಈ ಸಂಪುಟಗಳು ಒಟ್ಟು ಏ೨ ನವೆ. ಒಂದೊಂದು ಜಿಲ್ಲೆಗೆ ಒದರಂತೆ 
ಸಂಪುಟಗಳು ಮೀಸಳಿದ್ದರೂ ಮೈಸೂರು ಹಾಗೂ ಶಿವಮೊಗ್ಗ 
ಜಿಲ್ಲೆಗಳಲ್ಲಿ ಎರಡೆರಡು ಇವೆ. ೧೮೮೬ ರಲ್ಲಿ ಕೊಡಗಿನ ಪ್ರದೇಶದಿಂದ 
ಇವುಗಳ ಮುದ್ರಣ ಆರಂಭವಾಗಿ, ೧೯೦೪ ರಂದು ತುಮಕೂರಿನ 
ಶಾಸನಗಳ ಪ್ರಕಟಣೆಯೊಂದಿಗೆ ಮುಕ್ತಾಯವಾಯಿತು. ಶಾಸನಗಳ 
ಪಠ್ಯ ಭಾಗ, ಅವುಗಳ ಅನುವಾದ, ಜೊತೆಗೆ ರೋಮನ್‌ ಲಿಪಿಯಲ್ಲಿ 
ಶಾಸನದ ರೂಪಾಂತರ ಇವನ್ನು ಪ್ರತಿ ಸಂಪುಟದಲ್ಲೂ ಕಾಣಬಹುದು. 
ಪ್ರತಿಯೊಂದು ಸಂಪುಟದ ಪೀಠಿಕೆಯಲ್ಲಿ ಆಯಾ ಶಾಸನಗಳಿಂದ 
ಹೊರಡುವ ರಾಜ ಮನೆತನಗಳ ಚರಿತ್ರೆ ಹಾಗೂ ಸಾಮಾಜಿಕ, 
ಧಾರ್ಮಿಕ ವಿಷಯಗಳನ್ನು ನಿರೂಪಿಸಲಾಗಿದೆ. ಒಂಬತ್ತು ಸಾವಿರ 


ಜಿ. ಎಲ್‌. ರೈಸ್‌ ೩೧ 


ಶಾಸನಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಅವುಗಳಲ್ಲಿನ 
ಗತೈತಿಹಾಸದ ಎಳೆಎಳೆಗಳನ್ನು ನಿಂಗ ಬಿಡಿಸಿಕೊಂಡು 
ರಾಜಕೀಯ ಹಾಗೂ ಸಾಂಸ ತ್ಯ ಇತಿಹಾಸವನ್ನು ರೂಪಿ ಸುವುದು 
ಸಾಮಾನ್ಯ ಕೆಲಸವಲ್ಲ. ಡೆ ಅಗಾಧ ಕೆಲಸ ವನ್ನು ಮಾಡಿದ್ದಾರೆ 
ಈ ಪುಣ ಣ್ಯಾತ್ಯ 

“ಎಪಿಗ್ರಾಫಿಯಾ ಕರ್ನಾಟಿಕಾ'ದ ಸಂಪುಟಗಳಲ್ಲಿ ನಮ್ಮ 
ಪೂರ್ವಜರ ಬದುಕಿನ ಬಗೆಯನ್ನು ತಿಳಿಸುವ ಅಂಶಗಳು ಹೇರಳವಾಗಿ 
ದೊರೆಯುತ್ತವೆ. ನಮ್ಮ ಜನರ “ಧರ್ಮಶ್ರದ್ಧೆ, ಊರಿನ ಹಿತಕ್ಕಾಗಿ 
ಪ್ರಾಣತ್ಯಾಗ ಮಾಡಿದ ತಕುಣರು, ಸತಿ ಸಹಗಮನ, ಸೈನಿಕರ ಸ ಸ್ವಾಮಿನಿಷ್ಠೆ 
ಜನರಲ್ಲಿ ಆಗಾಗ ತಲೆದೋರುತ್ತಿದ್ದ ವ್ಯಾಜ್ಯಗಳು, ಅವುಗಳನ್ನು 
ಬಗೆಹರಿಸುವ ಬಗೆ-ಒಂದೇ ಎರಡೇ "ಇಂಥ ನೂರಾರು ವಿಷಯಗಳು 
ರೈಸರ ಪರಿಶ್ರಮದ ಫಲದಿಂದಾಗಿ ನಮಗೆ ಅವು ತಿಳಿದುಬಂದಿವೆ. 


ಕೆಲವು ಮೋಜಿನ ಸಂಗತಿಗಳನ್ನೂ ರೈಸರು ನಮಗೆ 
“ಎಪಿಗ್ರಾಫಿಯಾ ಕರ್ನಾಟಿಕಾ'ದಲ್ಲಿ ಉಣಬಡಿಸಿದ್ದಾರೆ. ೧೩ನೇ 
ಶತಮಾನದಲ್ಲಿ ಚನ್ನ ರಾಯಪಟ್ಟಣದ ನಿವಾಸಿ ವಿಶ್ವನಾಥ ಎಂಬವನು 
ತನ್ನ ಎರಡೂ ಕೈಗಳಿಂದ" ಏಕಕಾಲಕ್ಕೆ ಅಷ್ಟೇ ವೇಗದಲ್ಲಿ 
ಬರೆಯುತ್ತಿದ್ದನಂತೆ! ನಮ್ಮ ಜನರ ಅದುತ ನೆನೆಸಿನ ಶಕ್ತಿಯ ಬಗ್ಗೆಯೂ 
ವಿಸ್ಮಯಕಾರಿ ವರದಿಗಳಿವೆ. ಇಬ್ಬರು ಏಕಕಾಲದಲ್ಲಿ ಬೇರ" ಬೇರೆ 
ಕವಿತೆಗಳನ್ನು ಹೇಳಬೇಕು. ಮೊದಲಿನಿಂದ ಅಲ್ಲ-ಕೊನೆಯ ಸಾಲಿನಿಂದ! 
ಅದನ್ನು ಕೇಳಿದ ಅದುತ ನೆನಪಿನ ವ್ಯಕ್ತಿಯೊಬ್ಬನು ಎರಡೂ ಕವಿತೆಗಳನ್ನು 
ಆರಂಭದಿಂದ ಕೊನೆಯವರೆಗೆ ಚಾಚು ತಪ್ಪದಂತೆ ಹೇಳುತ್ತಿದ್ದನಂತೆ. 
ಅದರಂತೆ ನಾಲ್ಲು ಜನ ಏಕಕಾಲಕ್ಕೆ ಥೆ ಹೇಳುವವರನ್ನು 
ಕೂಡ್ರಿಸಿಕೊಂಡು, ಸಳಿಯಾದ ಮೇಲೆ ಭಾಲ್ಕೂ ಕಥೆಗಳನ್ನೂ ಈತ 
ಒಪ್ಪಿ ಸುತ್ತಿದ್ದನಂತೆ! 


ಪರಿ ಸಮಾಪಿ : ರೈಸರು ಕಂಡುಹಿಡಿದ ಅನೇಕ ವಿಚಾರಗಳು 


೩೨ ಬಿ. ಎಲ್‌. ರೈಸ್‌ 


ನಮಗೆ ಹೊಸದಾಗಿವೆ. ಇತಿಹಾಸಕ್ಕೆ ಸಂಬಂಧಿಸಿದ ಅತಿ ಮೈ 
ಘಟನೆಯೆಂದರೆ, ಮೌರ್ಯರ ಚರಿದ್ರಗುಪ್ಪ ಹಾಗೂ ಭದ್ರಬಾಹು 
ಇವರು ಶ್ರವಣಬೆಳಗೊಳಕ್ಕೆ ಬಂದು » ವಾಸವಾಗಿದ್ದುದು. | 
ಕಿರುಶಾಸನಗಳು ನಮ್ಮಲ್ಲೆ ದೊರೆತದ್ದು. ಅವರು ಕಂಡುಹಿಡಿದ 
ಶಿಕಾರಿಪುರ ತಾಲ್ಲೂಕನಲ್ಲಿಯ ಶಾಸ ಸನಗಳಿಂದ ಸಾತಕರ್ಣಿ 
ರಾಜಮನೆತನದ ಚರಿತ್ರೆಯೂ "ತಾಳಗುಂದದ ಶಾಸನಗಳಿಂದ ಕದಂಬರ 
ಚರಿತ್ರೆಯೂ ನಮಗೆ ತಿಳಿದುಬಂದಿದೆ. ವಕ್ಕಲೇರಿ ಶಾಸನದಿಂದ ಪಲ್ಲವರ 
ಬಗ್ಗೆ ಹೆಚ್ಚಿನ ಮಾಹಿತಿ ದೊರಕಿದೆ. ಹೊಯಲಳರ ಮೂಲಸ್ಥಾನ, 
ತಮಿಳುನಾಡಿನ ಚೋಳರ ಕುರಿತ ಶಾಸನಗಳು "ನಮ್ಮಲ್ಲಿ ಇದ್ದುದನ್ನು 
ಕಂಡುಹಿಡಿದು, ಪ್ರಕಟಿಸಿದ ಕೀರ್ತಿಯೂ ರೈಸರಿಗೇ ಸೇರಿದ್ದು. 


ಕರ್ನಾಟಕದ ಮಾಂಡಲಿಕರನ್ನೂ ಕುರಿತು ಬೆಳಕು ಚೆಲ್ಲಿದವರು 
ರೈಸರೇ. ಮಹಾವಲಿ, ಬಾಣ, ಚೆಂಗಾಳ್ವ. ಕೊಂಗಾಳ ಮುಂತಾದ 
ಹತ್ತಾರು ರಾಜವಂಶಗಳ ಚರಿತ್ರೆಯನ್ನೂ ರೂಪಿಸಿಕೂಟ್ಟು ನಮ್ಮ 
ಇತಿಹಾಸ ಜ್ಞಾನವನ್ನು ಅವಿಚ್ಛಿನ್ನವಾಗಿ ವಿಸ್ತರಿಸುವ ಕೆಲಸ 
ಮಾಡಿದ ಬೆಂಜಮಿನ್‌ ಲೂಯಿಸ್‌ “ರೈಸರನ್ನು ಕುರಿತು, ನಾಡಿನ 
ಸುಪ್ರಸಿದ್ದ ಸಾಹಿತಿಗಳಾದ ಎ. ಆರ್‌. ಕೃಷ್ಣ ಶಾಸ್ತ್ರಿಗಳು ಹೇಳಿರುವ 
ಮಾತುಗಳು ರೈಸರಿಗೆ ಒಪ್ಪುವ೦ತವಾಗಿವೆ : 


“ಕನ್ನಡ ನಾಡಿನಲ್ಲಿಯೇ ಹುಟ್ಟಿ ಬೆಳೆದು, ಅದರ ಉಪ್ಪನ್ನು 
ಮಣಗಟ್ಟಲೆ ತಿಂದವನೂ' ಕನ್ನಡ" ದೇಶಕ್ಕೆ ಇಷ್ಟು ಉಪಕಾರ 
ಮಾಡಿರುವುದು ಅಪರೂಪ " ಹೌದಲ್ಲವೆ? 


ಬೆಂಜಮಿನ್‌ ಲೂಯಿ ರೈಸ್‌ ಬೆಂಗಳೂರಿನಲ್ಲಿ ಜನಿಸಿದರು. ಬೆಂಗಳೂರಿನಲ್ಲಿ 
ಕನ್ನಡ ಪರಿಸರದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದರು. ಇಂಗ್ಲೆಂಡಿಗೆ ಹೋಗಿ ಉನ್ನತ 
ವ್ಯಾಸಂಗಮಾಡಿ ಬೆಂಗಳೂರಿಗೆ ಹಿಂದಿರುಗಿದರು. ಕನ್ನಡ, ಹಿಂದುಸ್ತಾನಿ 
ಪರೀಕ್ಷೆಗಳಲ್ಲಿ ತೇರ್ಗಡೆಯಾದರು. ಸಂಸ್ಕೃತ ಭಾಷೆಯನ್ನೂ ಅಭ್ಯಸಿಸಿದರು. 
ಮೈಸೂರು ಸಂಸ್ಥಾನದ ಶಿಕ್ಷಣ ಕ್ಷೇತ್ರದಲ್ಲಿ ಅಧಿಕಾರಿಯಾಗಿದ್ದರು. ಪುರಾತನ 
ಇಲಾಖೆಯ ಅಧಿಕಾರಿಯಾಗಿ ಸಾವಿರಾರು ಶಾಸನಗಳನ್ನು ಸಂಗ್ರಹಿಸಿ ಪ್ರಕಟಿಸಿ, 
ನಮ್ಮ ಸಂಸ್ಕೃತಿಯ ಅಧ್ಯಯನಕ್ಕೆ ನೆರವಾದರು. 1898 ರಲ್ಲಿ ಪಂಪ 
ಮಹಾಕವಿಯ ವಿಕ್ರಮಾರ್ಜುನ ವಿಜಯ ಕಾವ್ಯವನ್ನು ಪ್ರಕಟಿಸಿ ಉಪಕಾರ 
ಮಾಡಿದರು. ಜರ್ನಲ್‌ ಆಫ್‌ ರಾಯಲ್‌ ಏಸಿಯಾಟಿಕ್‌ ಸೊಸೈಟಿಯಲ್ಲಿ “ದ 
ಪೊಯೆಟ್‌ ಆಫ್‌ ಪಂಪ' ಎಂಬ ಪ್ರಥಮ ವಿಮರ್ಶಾ ಲೇಖನವನ್ನು 
ಇಂಗ್ಲಿಷ್‌ನಲ್ಲಿ ಬರೆದು ಪ್ರಕಟಿಸಿದರು. ಇಳಿವಯಸ್ಸಿನಲ್ಲಿ ಇಂಗ್ಲೆಂಡಿಗೆ ಹೋಗಿ 
ನೆಲಸಿದರೂ ಅವರ ಕನ್ನಡ ಪ್ರೀತಿ ಮಸುಕಾಗಿರಲಿಲ್ಲ. ಕನ್ನಡಿಗರು 
ನೆನಪಿಟ್ಟುಕೊಳ್ಳಬೇಕಾದ ಹಿರಿಯ ಮಹನೀಯರಲ್ಲಿ ಬಿ. ಎಲ್‌. ರೈಸರೂ 
ಓಬ್ಬರು. ಕನ್ನಡದ ಸೃಜನಶೀಲ ಹಾಗೂ ಸೃಜನೇತರ ಲೇಖಕರಾದ ಡಾ. ಬಿ. 
ಎಸ್‌. ತಲ್ಹಾಡಿಯವರು ರೈಸರ ವ್ಯಕ್ತಿತ್ವವನ್ನು ಪ್ರಾಮಾಣಿಕವಾಗಿ ದಾಖಲಿಸಿದ್ದಾರೆ. 


"ಪ್ರೊ ಡಿ. ಅ೦ದಯ್ಯ 






ಕರ್ನಾಟಕ ಜಾನಪದ ಪರಿಷತ್ತು 

ನಂ. 1, ಜಲದರ್ಶಿನಿ ಬಡಾವಣೆ, ಎಂ. ಎಸ್‌. ರಾಮಯ್ಯ ಆಸ್ಪತ್ರೆ ಮಹಾದ್ವಾರದ ಹತ್ತಿರ, 

ನ್ಕೂ ಬಿ.ಇ.ಎಲ್‌. ರಸ್ತೆ, ಬೆಂಗಳೂರು-560 054 
i +h PH NOTN ail co 





